ಕೆ. ವಿ. ಸುಬ್ಬಣ್ಣ 


- Gಂಚೆ ಮನೆ 


ರವೀಂದ್ರನಾಥ ಠಾಕೂರರ 
ಕೃತಿಯನ್ನಾಧರಿಸಿದ 
ಮಕ್ಕಳ ನಾಟಕ 


ಅಂಚೆಮನೆ 


ಅಳವಡಿಕೆ : 


ಕೆ ವಿ ಸುಬ್ಬಣ್ಣ 


ಅಕ್ಷರ ಪ್ರಕಾಶನ ಸಾಗರ ಕರ್ನಾಟಕ ರಾಜ್ಯ 


ANCHEMANE - (Kannada ) Children 's play based on Rabindrapalit b 
Tagore 's POST OFFICE by K . V . Subbanna 
Printed at Sagara Mudrana , Sagar and Published by 
Aksbara Prakashana , Sagar, Karnataka , 577401 
First Impression : Sept . 1974 ; Copies : 1000 
Pages : 42 , Price : Rs. Two 


© 


Author 


ಪ್ರದರ್ಶನಕ್ಕೆ ಲಿಖಿತ ಅನುಮತಿ ಅಗತ್ಯ 


ಬೆಲೆ : ಎರಡು ರೂಪಾಯಿ 


ಅರಿಕೆ 


ರವೀಂದ್ರನಾಥ ಠಾಕೂರರ ( ಅಂಚೆಮನೆ' ನಾಟಕದ ಅನುವಾದಗಳು ಕನ್ನಡದಲ್ಲಿ 
ಈಗಾಗಲೇ ಎರಡು ಬಂದಿವೆ. ಆದರೆ ನನ್ನದು ಅನುವಾದವಲ್ಲ ; ಅದರ ಆಧಾರದ 
ಮೇಲೆ ಮಾಡಿಕೊಂಡ ಪ್ರಯೋಗ ಪಾಠ', ಮೂಲಕ್ಕೂ ಇದಕ್ಕೂ ತುಂಬ 
ವ್ಯತ್ಯಾಸಗಳಿವೆ. ರಂಗದ ಮೇಲೆ ಹಲವು ಪರಿಕರಗಳ ಮಾಧ್ಯಮದಲ್ಲಿ (ಮಲ 
ವನ್ನೂ ಒಂದು ಪರಿಕರವನ್ನಾಗಿ ಬಳಸಿಕೊಂಡು) ಹೊಸ ಕೃತಿಯನ್ನು ರೂಪಿಸ 
ಬೇಕೆಂಬುದು ನನ್ನ ಉದ್ದೇಶವಾದ್ದರಿಂದ ಮೂಲ ಕೃತಿಯ ಬಂಧವನ್ನು ಶಿಥಿಲ 
ಗೊಳಿಸಿಕೊಂಡಿದ್ದೇನೆ. ಬೇರೆ ನಿರ್ದೇಶಕರು ತಮ್ಮ ತಮ್ಮ ಬೇರೆ ಬೇರೆ ರೀತಿಗಳಲ್ಲೇ 
ಪ್ರಯೋಗಿಸಬೇಕಾದ್ದರಿಂದ, ಸಡಿಲುಗೊಳಿಸಿದ ಈ ರಂಗ ಪಾಠ ಪ್ರಯೋಗಕ್ಕೆ 
ಉಪಯುಕ್ತವಾದೀತೆಂದು ನನ್ನ ಅನಿಸಿಕೆ, ಮತ್ತು ಆ ಕಾರಣದಿಂದಲೇ ನನ್ನ 
ಪ್ರಯೋಗದ ವಿವರಗಳನ್ನು ಕೊಡದೆ ಸ್ಕೂಲ ರಂಗಪಾಠವನ್ನಷ್ಟೆ ಕೊಟ್ಟಿದ್ದೇನೆ. 


ಮಕ್ಕಳಿಗೆ ಎಟುಕದೆಹೋಗಬಹುದಾದ ಸಾಂಕೇತಿಕತೆ' ಇದರಲ್ಲಿದ್ದರೂ ಅದನ್ನು 
ಬಿಟ್ಟು ಕೂಡ ಇದು ಮಕ್ಕಳಿಗೆ ರಂಜಕವಾಗಬಹುದು ಎಂದು, ಈಗಾಗಲೇ ನಾನು 
ಮಾಡಿನೋಡಿರುವ ಐದಾರು ಪ್ರಯೋಗಗಳ ಆಧಾರದ ಮೇಲೆ, ನಂಬಿಕೊಂಡಿ 
ದೇನೆ. 
ಇದರ ಪ್ರಯೋಗದಲ್ಲಿ ದುಡಿದ ಮಕ್ಕಳಿಗೂ ಡಿ. ಸುಬ್ಬರಾವ್, ಪಿ. ನಾಗೇಶ 
ರಾವ್ , ಎ . ಎಸ್ . ನಾಗೇಶರಾವ್ , ಸಿ . ಎನ್ . ನರಹರಿ ಭಟ್ಟ ಮೊದಲಾದ 
ನೀನಾಸಮ್ ಮಿತ್ರರಿಗೂ ನಾನು ಋಣಿ. 


೩ - ೯ - ೭೪ 


ಕೆ . ವಿ . ಸುಬ್ಬಣ್ಣ 


ಪಾತ್ರವರ್ಗ ® 


[ ಶ್ರೀ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ (ರಿ) ಹೆಗ್ಗೋಡುಶಿವರಾಮ ಕಾರಂತ 
ರಂಗಮಂದಿರದಲ್ಲಿ ಮೊದಲು ( ತಾ . 26 -11 - 72) ಪ್ರಯೋಗಿಸಿದಾಗ (ನಿರ್ದೇಶನ : 
ಕೆ. ವಿ. ಸುಬ್ಬಣ್ಣ) ಭಾಗವಹಿಸಿದವರ ಹೆಸರುಗಳೊಡನೆ] 


ಸುಧಾ 
ಮಾಧವದತ್ಯ 
ಅವಲ 
ಮೊಸರಿನವ 
ತಾತ 
ವಂಖಂಡ 


ಎಂ , ಬಿ, ರಾಜೇಶ್ವರಿ 
ಎಂ , ಎಸ್ . ದಿವಾಕರ 
ಕೆ, ವಿ, ಅಕ್ಷರ 
ಎಂ , ಡಿ , ನಾರಾಯಣಮೂರ್ತಿ 
ಎಚ್ . ಪಿ. ಮಂಜಪ್ಪ 
ಬಿ . ಎನ್ . ಶಾಂತಾರಾಮ 
ಕೆ ಎಲ್ ಉವೇಶ 
ಕೆ. ಎಲ್ . ಗಣೇಶ 


ಪಹರೆಯವ ಎಚ್ . ಎಸ್ . ಗೋಪಾಲ 
ಕೆಡೆ ಹುಡುಗ ಎಂ . ಎಸ್ .ಗೋಪಾಲ 
ರಾಜದೂತ ಷಿ, ರ್ಎ . ರಾಜಶೇಖರ 
ರಾಜವೈದ್ಯ ಎ , ರ್ಎ , ಮೃತ್ಯುಂಜಯ 
ಅಂಚೆಯಾಳಂ ಪಿ , ನಾಗೇಶರಾವ್ 
ಛಿದಾವ ನಾಗೇಶರಾವ್ 

ಕೆ. ವಿ . ನರಹರಿ 
ಆಳು ಡಿ. ಸುಬ್ಬರಾವ್ 


ವೈದ್ಯ 


ಗಣ್ಯ 


ವಾಣಿ 


ಹುಡುಗರು : ಕೆ. ಎಸ್ . ತಿಮ್ಮಪ್ಪ , ಎಂ . ವಿ . ನರಹರಿ , ಎಂ , ಎಂ , ಕೃಷ್ಣಮೂರ್ತಿ , ಎಂ , ಬಿ 

ಸುರೇಶ, ಎಚ್ . ಎಂ . ಅಜಿತ, ಎಂ . ಡಿ , ಕೇಶವಮೂರ್ತಿ , ಎಂ . ಎಲ್ , ಶ್ರೀದರ, 


ಹುಡುಗಿಯರು: ಎಂ . ಡಿ, ಇಂದುಮತಿ, ಎಂ . ಬಿ , ಅನುಪಮಾ, ವಿ. ಎಂ . ಸರೋಜ, ಎಂ . ಎಲ್ . 

ಮಮತ, 


ನಕ್ಷತಕನೈಯರು ಹೊಳೆ ಇ : ಎ . ಆರ್ , ಭಾಗೀರಥಿ, ಕೆ, ಎಂ , ಗಿರಿಜಾ, ಎಚ್ , ಪಿ, ಭಾರತಿ, 

ಜಿ, ಕೆ, ಸೀತಾಲಕ್ಷ್ಮಿ , ಎ. ಎನ್. ಜಯಶ್ರೀ , ಎಲ್, ಎಸ್ , ವಿನೋದ, 
ಜಿ . ನಾಗರತ್ನ , ಜಿ. ಎಸ್ , ಭಾಗ್ಯಲಕ್ಷ್ಮಿ , ಎಚ್, ಎನ್ . ಶ್ರೀಮಂತಿ, ಕೆ. ಜಿ. 
ಗೀತಾ, ಜಿ, ವಿ . ಮೀನಾಕ್ಷಿ, ಎಚ್ . ಕೆ, ಜಯಲಕ್ಷ್ಮಿ , ಎಂ . ಗಾಯತ್ರಿ , ಕೆ, ಟಿ, 
ಲೀಲಾವತಿ, ಎಚ್, ಡಿ, ಭಾರತಿ, ಆರ್‌. ರಾಜಲಕ್ಷ್ಮಿ , ಎನ್ . ಎಸ್ . ಜಯಲಕ್ಷ್ಮಿ , 


ಅಂಚೆಮನೆ 


[ ದೃಶ್ಯ : ವರಾಧವದತ್ತನ ಮನೆಯ ವಂರಿಂಭಾಗ, ಮನೆಯ ಬಲಭಾಗಕ್ಕಿರುವ ರಸ್ತೆ ಮನೆಯ 
ಹಿಂಭಾಗಕ್ಕೆ ತಿರುಗಿ ವಂಂಂದುವರಿದು ಹೋಗಿದೆ. ನಾಟಕ ಪ್ರಾರಂಭವಾಗುತ್ತಿದ್ದಂತೆ, ಹಳೇ ಕಾಲದ 
ಕಂಬಿ ಪಂಚೆ ಖಾಕಿಕಟಿಂ ಖಾಕಿ ರುಮಾಲು ಧರಿಸಿದ ಮತ್ತು ಕೈಯಲ್ಲಿ ಗೆಜ್ಜೆಯುಳ್ಳ ಭರ್ಜಿಕೊಲಂ 
ಹಿಡಿದ ಅಂಚೆಯಾಳಂ ( ರನ್ನರ್) ಪ್ರವೇಶಿಸಿ, ಓಟದ ನಡಗೆಯಲ್ಲಿ ಇನ್ನೊಂದು ಕಡೆಗೆ ನಿಷ್ಕಮಿಸಂ 
ವನು, ಐದಾರು ಹುಡುಗರು ಅವನನ್ನು ಹಿಂಬಾಲಿಸಿ ಬಂದು ಆತ ನಿಷ್ಮಮಿಸಿದ್ದನ್ನು ಕಂಡು 
ನಿಲ್ಲುತ್ತಾರೆ.] 


ಹುಡುಗ ೧ : ಹೋಗಿಬಿಟ್ಟನಾ ? 
ಹುಡುಗ ೨ : ಹೋಗಿಬಿಟ್ಟ . 
ಹುಡುಗ ೩ : ಯಾರು ಅವನು ? 
ಹುಡುಗ ೪ : ಗೊತ್ತಿಲ್ವಾ ? ಅವನು ಅಂಚೆ ಮನುಷ್ಯ . ಊರೂರಿಗೆ ಮನೆಮನೆಗೆ ಕಾಗೆ 

ಹಂಚಿ ಹೋಗ್ತಾನೆ. 
ಹುಡುಗ ೧ : ಅಲ್ಲಿ ಆ ದೊಡ್ಡ ಕೆಂಪು ಮನೆ ಕಟ್ಟಲ್ವೇನೋ ಹೊಸದಾಗಿ ? ಮೇಲೆ 

ಒಂದು ಎತ್ತರದ ಬಾವುಟ ಹಾಕಿದಾರಲ್ಲ... 


ಅಂಚವಂತೆ 


ಹುಡುಗ ೩ : ಅಂಚೆಮನೆ ಅಂತಾರಲ್ಲ ....... ... 
ಹುಡುಗ ೨ : ಹುಂ , ಅದೇ ಅಂಚೆಮನೆ, ರಾಜ ಹೊಸದಾಗಿ ಕಟ್ಟಿಸಿದಾನೆ. 
ಹುಡುಗ ೩ : ಓ , ಎಷ್ಟು ದೊಡ್ಡದಾಗಿದೆ ಅಲ್ವಾ ಅದು ? ಆ ಬಾವುಟ ಆಕಾಶಕ್ಕೆ 

ಮುಟ್ಟೋಹಾಗೆ ಕಾಣಿಸುತ್ತೆ , 
ಹುಡುಗ ೪ : ಏಳು ಬೆಟ್ಟದ ತಲೆಮೇಲೆ ರಾಜನ ಅರಮನೆ ಇದೆಯಂತಲ್ಲ , ಅದುಕೂಡ 

ಇಷ್ಟು ಚೆನ್ನಾಗಿಲ್ವಂತೆ. 
ಹುಡುಗ ೨ : ರಾಜನ ಅರಮನೆ ಹ್ಯಾಗಿದೆಯೋ , ಯಾರಿಗೆ ಗೊತ್ತು ? ಅದನ್ನ ಯಾರೂ 

ನೋಡಿಲ್ಲ ಈತನಕ, 
ಹುಡುಗ ೪ : ಯಾರೂ ನೋಡಿಲ್ಲ ಅನ್ವೇಡ, ನಾವು ನೋಡಿಲ್ಲ ಅಷ್ಟೆ , ನೋಡೋರು 

ನೋಡಿದಾರೆ, ದೊಡ್ಕೊರುನೋಡಿಲ್ವಾ ? 
ಹುಡುಗ ೨ : ನಾನಂತೂ ನೋಡಿಲ್ಲ . ನಾವುನೋಡಿರೋದು ಈ ಅಂಚೆಮನೆ. 
ಹುಡುಗ ೧ : ಯಾತಕ್ಕೆ ಕಟ್ಟಿಸಿರೋದು ಆ ಅಂಚೆಮನೆ ಗೊತ್ತಾ ? 
ಹುಡುಗ ೨ : ಆ ಅಂಚೆಮನೆಗೆ ಊರೂರಿಂದ ಕಾಗದ ಬರುತ್ತೆ , ಬಂದ ಕಾಗದಾನ ಈ 

ಅಂಚೆ ಮನುಷ್ಯರು ಮನೆಮನೆಗೆ ಹಂಚೂಾರೆ. 
ಹುಡುಗ ೪ : ಈಗ ಹೋದನಲ್ಲಾ , ಅವನೇ ಅಂಚೆ ಮನುಷ್ಯ , ಇಂಥೋರು ಅಲ್ಲಿ 

ಎಷ್ಟು ಜನ ಇದಾರೆ ಗೊತ್ತಾ ? 
ಹುಡುಗ ೩ : ( ಆ ಕಡೆ ಮತ್ತೆ ನೋಡಿ) ಹೋಗೇಬಿಟ್ಟ ಅವನು. ನಡೀರೋ , ನಾವೂ 

ಹೋಗೋಣ. 
ಹುಡುಗ ೧ : ( ಮಾಧವದತ್ತನ ಮನೆ ಕಡೆ ನೋಡುತ್ತ ) ಆ ಪಂಜರ ನೋಡು, ಅಲ್ಲಿ 

ನೇತುಹಾಕಿದಾರಲ್ಲ, ಎಷ್ಟು ಚೆನ್ನಾಗಿದೆ ! 
ಹುಡುಗ ೨ : ಬಂಗಾರದ್ದು ಇದ್ದ ಹಾಗೆ ಇದೆ ! 
ಹುಡುಗ ೩ : ಖಾಲಿ ಪಂಜರ ಬಿಡು. 
ಹುಡುಗ ೪ : ಒಂದು ಒಳ್ಳೆ ಚಂದದ ಗಿಳಿ ಇತ್ತು ಅದರಲ್ಲಿ , ಗೊತ್ತಾ ? ಅದು ಈ 

ಮಾಧವದತ್ತನೀಗೆ ರಾಜರೇ ಕಳಿಸಿದ್ದಂತೆ, 
ಹುಡುಗ ೩ : ಏನಾಯ್ತು ಅದು ? 
ಹುಡುಗ ೪ : ಆಗೋದೇನು, ಸತ್ತು ಹೋಯ್ತು. 


ಅಂಚೆಮನೆ 


ಹುಡುಗ ೨ : ಈಗ ಖಾಲಿ ಪಂಜರ ನೇತಾಡುತ್ತೆ . 
ಹುಡುಗ ೧ : ಈ ಮನೇಲಿ ಯಾರೂ ಹುಡುಗರೇ ಇಲ್ವಾ ? 
ಹುಡುಗ ೪ : ಇಷ್ಟು ದಿನ ಇದ್ದಿಲ್ಲ. ಈಗ ಸ್ವಲ್ಪ ದಿನ ಹಿಂದೆ, ಮಾಧವದತ್ತ ಒಬ್ಬ 

- ಹುಡುಗನ್ನ ಕರಕೊಂಡು ಬಂದು ಸಾಕ್ತಾ ಇದಾನಂತೆ. 
ಹುಡುಗ ೩ : ಆ ಗಿಳಿ ಸಾಕಿದ ಹಾಗೇನೋ ............ 
ಹುಡುಗ ೪ : ಇಷ್ಟು ದಿನಾ ಆದರೂ ನಾವು ನೋಡಿಲ್ಲಪ್ಪ , ಆ ಹುಡುಗ ಹೇಗಿದ್ದಾನೆ 

ಸ ಅಂತಲೂ , 
ಹುಡುಗ ೧ : ಊರಿಗೆ ಬಂದ ಮೇಲೆ ಕಾಣದೆ ಎಲ್ಲಿಗೆ ಹೋಗ್ತಾನೆ ಬಿಡು. 
ಹುಡುಗ ೨ : ಒಂದಲ್ಲ ಒಂದು ದಿನ ಕಂಡೇ ಕಾಡ್ತಾನೆ. 
ಹುಡುಗ ೩ : ಏಯ್, ಹೋಗೋಣ ನಡೀರೋ , ಆಟದ ಸಾಮಾನೆಲ್ಲ ಆ ಬಯಲಲ್ಲೇ 
- ಬಿಟ್ಟು ಬಂದಿದ್ದೇವೆ............ 

- ( ಎಲ್ಲರೂ ಓಡೋಡುತ್ತ ನಿಷ್ಕಮಿಸುವರು , ಮಾಧವದತ್ತನ 

ಮನೆಯೊಳಗಿಂದ ವೈದ್ಯ ಹಜಾರಕ್ಕೆ ಪ್ರವೇಶಿಸುತ್ತಾನೆ.) 
ವೈದ್ಯ : ( ಹಿಂದಕ್ಕೆ ನೋಡುತ್ತ ) ವಾಣಿ.......... 
ವಾಣಿ . : ಬಂದೆ ಗುರುಗಳೆ, (ಚೀಲ ಹೊತ್ತು ಒಳಗಿನಿಂದ ಓಡಿ ಬರುವನು.) 
ವೈದ್ಯ : ಕಲ್ಲುಬತ್ತು , ಹಾರೆ, ತ್ರಾಸು, ಸಂಚಿ - ಎಲ್ಲಾ ತಕೊಂಡ್ಯಾ ? 
ಮಾಣಿ : ತಗೊಂಡೆ ಗುರುಗಳೆ , 
ವೈದ್ಯ : ಮತ್ತೇನಾದರೂ ಬಿಟ್ಟೆಯಾ ? 
ಮಾಣಿ : ಇಲ್ಲ ಗುರುಗಳೆ, 
ವೈದ್ಯ : ಇಕೋ , ನೀನೊಬ್ಬ ಮುಠಾಳ ! 

- (ಒಳಗಿನಿಂದ ಮಾಧವದತ್ತನ ಪ್ರವೇಶ.) 
ಮಾಧವದತ್ತ : ಅವನು ಇಲ್ಲೇನೇ ಹೋಗಿದ್ರೆ ಹೀಗೆ ವ್ಯಥೆಯಾಗಿರಲಿಲ್ಲ ವೈದ್ಯರೆ, ಯಾವ 

ಯೋಚನೇನೂ ಆರಿರಲಿಲ್ಲ. ಏನೋ ದೇವರ ದಯ , ಈ ಮನೇಗೆ 
ಬಂದ, ಮಕ್ಕಳಿಲ್ಲದ ಈ ಮನೇಗೆ ಬಂದು ಮನೆ ಬೆಳಕಾದ, ಈಗ 

ಅವನೇನಾದ್ರೂ .......... 
ವೈದ್ಯ : ಇಕೊ ನೋಡಿ, ಹೇಳೇನೆ, ಅವನ ಹಣೆಯಲ್ಲಿ ಆಯಸ್ಸು ಗಟ್ಟಿಯಾಗಿ 


ಅಂಚೆವಂತೆ 


ಬರೆದಿದ್ರೆ ಬಹಳ ಕಾಲ ಬದುಕಲೂ ಬಹುದು. ಆದರೆ ಆಯುರ್ವೇದ 

ದಲ್ಲಿ ಬರೆದಿರುವಂತೆಯಾದರೋ ... . ...... . 
ಮಾಧವದತ್ತ : ವೈದ್ಯರೆ, ನೀವೇ ಹೀಗೆ ಹೇಳಿದರೆ.. .... .. 
ವೈದ್ಯ : ನಾನಲ್ಲ , ಇಕೋ , ಶಾಸ್ತ್ರ ಹೀಗಂತ ಹೇಳುತ್ತದೆ ~ (ಪೈತ್ತಿ ಕಾರ್ನ 

ಸನ್ನಿಪಾತಜಾನ್ ಕಫವಾತಸಮುದ್ಭವಾನ್ .... ........ 
ಮಾಧವದತ್ತ : ಈ ಶ್ಲೋಕಗಳನ್ನು ಮಾತ್ರ ಶುರು ಮಾಡಬೇಡಿ ವೈದ್ಯರೆ, ನನ್ನ ಭಯ 

ಹೆಚ್ಚುತ್ತೆ . ಈಗ ಏನು ಮಾಡೋಕು ಅನ್ನೋದನ್ನ ಮೊದಲು ಹೇಳಿ. 
ವೈದ್ಯ : ( ನಶೆ ಏರಿಸುತ್ತ ) ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. 
ಮಾಧವದತ್ತ : ಚಿಕ್ಕ ಹುಡುಗ, ಆಡೋ ವಯಸ್ಸು, ಹಗಲೂ ರಾತ್ರಿ ಮನೇಲೇ ಕಟ್ಟಿ 

ಹಾಕೋದು ಕಷ್ಟವಲ್ವೆ ? 
ವೈದ್ಯ : ಹೌದು, ಕಷ್ಟ , ಆದರೆ ಮಾಡುವದಾದರೂ ಏನು ? ಇಕೋ ಈ 

ಶರತ್ಕಾಲದ ಗಾಳಿಯೂ ಬಿಸಿಲೂ ಎರಡೂ ಸಹಾ ಹುಡುಗನಿಗೆ ವಿಷ 
ಇದ್ದ ಹಾಗೆ. ಇದಕ್ಕೆ ಶಾಸ್ತ್ರವೇ ಹೇಳುತ್ತದೆ ನೋಡಿ ಅಪಸ್ಮಾರೇ 

ಜ್ವರೇ ಕಾಶೀ ಕಾಮುಲಾಯಂ ಹಲೀಮಕೇ ......... 
ಮಾಧವದತ್ತ : ಶಾಸ್ತ್ರ ಆಯ್ತಲ್ಲ ವೈದ್ಯರೆ, ಹಾಗಾದ್ರೆ ಈ ಚಿಕ್ಕ ಹುಡುಗನ್ನ ಮನೇಲೇ 

ಕಟ್ಟಿಹಾಕಬೇಕೆ ? ಬೇರೆ ಯಾವ ಉಪಾಯವೂ ಇಲ್ವೆ ? 
ವೈದ್ಯ : ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಯಾತಕ್ಕೊಸ್ಕರ ಅಂದ್ರೆ , ನೋಡಿ 

“ ಪವನೇ ತಪನೇ ಚೈವ........' 
ಮಾಧವದತ್ತ : ಬಿಡಿ ವೈದ್ಯರೆ, ಹಾಳಾಗ್ಲಿ ಆ ಚೈವ, ಅದನ್ನ ಕಟ್ಟಿಕೊಂಡು ನಾನೇನು 

ಮಾಡೋಕು ? ........ ಏನು ಮಾಡೋದು ಹೇಳಿ ಈಗ............ನಿಮ್ಮ 
ಚಿಕಿತ್ಸೆ ತುಂಬ ಕಠೋರ, ವೈದ್ಯರೆ, ರೋಗದಿಂದ ಅಷ್ಟು ಸಂಕಟ 
ಆಗ್ತಿದ್ರೂ ಹುಡುಗ ಮೌನವಾಗಿ ನಗ್ತಾ ನಗ್ತಾ ಸಹಿಸ್ತಾನೆ. ಆದ್ರೆ , 
ನಿಮ್ಮ ಔಷಧ ಕುಡಿಯೋವಾಗ ಮಾತ್ರ ಅವನು ಪಡೋ ಪಾಡು 
ನೋಡಲಾರೆ. ನನ್ನ ಎದೆ ಹಿಂಡದೆ. 
: ಇಕೊ , ಇದೇ ಮರ್ಮ, ಔಷಧ ಕುಡಿಯುವದಕ್ಕೆ ಪಥ್ಯ ಮಾಡುವ 

ದಕ್ಕೆ ಎಷ್ಟೆಷ್ಟು ಕಷ್ಟ ಆಗ್ತದೆ, ಅಷ್ಟಷ್ಟೂ ಔಷಧದಿಂದ ಪ್ರಯೋಜನ 


ಅಂಚೆಮನೆ 


ಅಂತ ತಿಳಕೋಬೇಕು, ಮಹರ್ಷಿ ಚ್ಯವನ ಹೀಗಂತ ಹೇಳಿದ್ದಾನೆ 
ನೋಡಿ ಭೇಷಜಂ ಹಿತವಾಕ್ಯಂ ಚ ತಿಮಾಶುಫಲಪ್ರದಂ', ಹಾಗಾ 

ದರೆ ನಾವಿನ್ನು ಬರಬಹುದೋ ? 
ಮಾಧವದತ್ತ : ಆಗಲಿ, ವೈದ್ಯರೆ, 
ವೈದ್ಯ : ಮಾಣಿ............ 
ನಾಣಿ : ಗುರುಗಳೆ... 
ವೈದ್ಯ : ಕಲ್ಲಬತ್ತು , ಹಾರೆ, ತಾಸು, ಸಂಚಿ -ಎಲ್ಲಾ ತಕೊಂಡ್ಯಾ ? 
ಮಾಣಿ : ತಗೊಂಡೆ ಗುರುಗಳೆ 
ವೈದ್ಯ : ಮತ್ತೆ ಏನಾದ್ರೂ ಬಿಟ್ಟೆ ಯಾ ? 
ನಾಣಿ : ಇಲ್ಲ ಗುರುಗಳೆ , 
ವೈದ್ಯ : ಇಕೋ , ನೀನೊಬ್ಬ ಮುಠಾಳ ! ...... .. ಬಾ ..... ... 

(ಹಗರಿವನು, ಮಾಣಿ ಹಿಂಬಾಲಿಸುವನು , ಹೊರಗಿನಿಂದ 

ತಾತನ ಪ್ರವೇಶ.) . 
ಮಾಧವದತ್ತ : ಅರೆ, ಇವನೆಲ್ಲಿ ಬಂದುಬಿಟ್ಟನಪ್ಪಾ ಮುದುಕ ! ಎಷ್ಟು ದಿನ ಆಗಿತ್ತೋ 

ಕಾಣದೆ, ಈಗ ಬಂದುಬಿಟ್ಟನಲ್ಲಾ ಇನ್ನು ಮುಗಿದೇಹೋಯ್ತು. 
ತಾತ : ಯಾಕಪ್ಪಾ , ನನ್ನ ನೋಡಿ ಯಾಕೋ ಹಿಂದೆ ಸರೀತಾ ಇದ್ದೀಯ ? 
ಮಾಧವದತ್ತ : ಬಾ , ತಾತ, ಬಹಳ ಅಪರೂಪ. ಎಷ್ಟು ದಿನ ಆಗಿತ್ತು ಕಾಣದೆ ! 
ತಾತ : ಆ೦, ಅದೇನೋ ಮುಗಿದೇಹೋಯ್ತು ಅಂತಿದ್ದೆಯಲ್ಲ........ 
ಮಾಧವದತ್ತ : ನಿನ್ನ ಕೈಗೇನಾದ್ರೂ ಮಕ್ಕಳು ಸಿಕ್ಕಿ ಬಿಟ್ರೆ ಮುಗಿದೇಹೋಯ್ತು ಅಂತಿದ್ದೆ . 
ತಾತ : ನೀನಂತೂ ಮಗುವಲ್ಲ, ನಿನ್ನ ಮನೇಲಿ ಕೂಡ ಮಕ್ಕಳಿಲ್ಲ, ಮತ್ಯಾಕೆ ಆ 

ಹೆದರಿಕೆ ನಿಂಗೆ ? 
ಮಾಧವದ : ಈಗ ಈ ಮನೇಲೂ ಒಂದು ಮಗು ಇದೆ ತಾತ. 
ತಾತ : ಹೌದಾ? 
ಮಾಧವದತ್ತ : ಒಂದು ಮಗೂನ ತಗೊಂಡುಬಂದು ಸಾಕ್ತಾ ಇದೇನೆ. 
ತಾತ : ಹಾಗೇನು ? 
ಮಾಧವದತ್ತ : ನನ್ನ ಹೆಂಡತಿ, ಯಾವಾಗಿಂದ ಒಂದು ಮಗೂನ ದತ್ತು ತಗೋಬೇಕು ಅಂತ 


ಅಂಚೆಮನೆ 


ತಾತ 


ಹಂಬಲಿಸ್ತಾ ಇದ್ದಳಲ್ಲ........ 

: ಇದ್ದಳು, ಆದ್ರೆ , ನೀನೇ ಬೇಡ ಅಂತಿದ್ದೆಯಲ್ಲ ? 
ಮಾಧವದತ್ತ : ಹಾಗೆ ಅಂತಿದ್ದೆ , ಈಗ ತಂದೂ ಆಯ್ತು . 
ತಾತ : ಹಾಂ ಹಾಂ ..... 
ಮಾಧವದತ್ತ : ತಾತ, ಏನೋ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿದೆ. ಈ ಊರಲ್ಲಿ 

ಒಬ್ಬ ಆಡ್ರಸ್ತ ಅನ್ನಿಸಿಕೊಂಡೆ. ಮನೆ ಆಸ್ತಿ ಎಲ್ಲ ಮಾಡಿದೆ. ಇವಕ್ಕೆಲ್ಲ 
ದಿಕ್ಕು ಬೇಡವಾ ?. ........ ಹಾಗಂತ, ಯಾರನ್ನೋ ತಂದಿಟ್ಟುಕೊಂಡು 
ಅವನು ಈ ಕಷ್ಟಪಟ್ಟು ಸಂಪಾದಿಸಿದ್ದನ್ನೆಲ್ಲಾ ಮೂರು ದಿನದಲ್ಲಿ , ನನ್ನ 
ಕಣ್ಣೆದುರಿಗೇ , ತೊಳೆದುಬಿಟ್ಟರೆ ಏನು ಮಾಡೋದು? ಅದೂ ಕಷ್ಟವೇ 
ಅಲ್ವಾ ?.......ಏನೋ ದೇವರ ದಯ , ಸದ್ಯ ಚಿನ್ನದಂಥ ಹುಡುಗನೇ 
ಸಿಕ್ಕ . .. 

: ಭೇಷ್ ಭೇಷ್ , ಎಲ್ಲಿ ಸಿಕ್ಕ ನಪ್ಪಾ ಹುಡುಗ ? 
ಮಾಧವದತ್ತ : ಚಿನ್ನದಂಥಾ ಹುಡುಗ, ತಾತ, ಮುಂದೆ, ನಾನು ಮಾಡಿಟ್ಟಿದ್ದಷ್ಟನ್ನೂ 

ಆತ ಬೆಳಗಿಸಿಕೊಂಡು ಹೋಗ್ತಾನೆ ಅಂತ ಧೈರ್ಯ ಬಂದಿದೆ ನಂಗೆ, 

- ಎಷ್ಟು ಸಂತೋಷವಾಗುತ್ತೆ ಗೊತ್ತಾ ? 
ತಾತ : ಸಂತೋಷವಪ್ಪಾ ಸಂತೋಷ, ಎಲ್ಲಿಂದ ಕರಕೊಂಡು ಬಂದೆ ? 
ಮಾಧವದತ್ತ : ನನ್ನ ಹೆಂಡತಿ ಕಡೆಯಿಂದ ಸಂಬಂಧವೇ ಅನ್ನು , ಲೆಕ್ಕಕ್ಕೆ ಅಣ್ಣನ 

ಮಗನೇ ಆಗ್ಯಾನೆ ನಂಗೆ, ಎಳೆ ವಯಸ್ಸಲ್ಲೇ ತಾಯಿ ತೀರಿಕೊಂಡಳು. 

ಹಾಗೇ ತಂದೇನೂ ತೀರಿಕೊಂಡ, ತಬ್ಬಲಿ ಮಗು ಪಾಪ, 
ತಾತ : ತಬ್ಬಲಿ ಮಗು ಅಂದಮೇಲಂತೂ ನಾನು ಅವನ ಸ್ನೇಹ ಮಾಡಲೇಬೇಕು, 

ಬಿಡು. ಅವನಿಗೂ ನಾನು ಬೇಕಾಗುತ್ತೆ . 
ಮಾಧವದತ್ತ : ಚಿನ್ನದಂಥಾ ಹುಡುಗ, ತಾತ, ಆದ್ರೆ , ಏನು ಮಾಡೋದು, ಅವನ 

ಆರೋಗ್ಯವೇ ಚೆನ್ನಾಗಿಲ್ಲ. ಅವನ ಈ ಇಂಥಾ ಪುಟ್ಟ ಎಳೇ ಮೈಯಲ್ಲಿ 
ವಾತ ಪಿತ್ತ ಕಫ ಎಲ್ಲ ಸೇರಿಸಿ ಪ್ರಕೋಪಗೊಂಡುಬಿಟ್ಟಿದಾನಂತೆ. - ಪಂಡಿ 
ತರು ಹೇಳಿದರು. ಅದು ಕೇಳಿದಾಗಿನಿಂದ ನನ್ನ ಎದೆ ಒಡೆದುಹೋಗಿದೆ. 
ಅವನನ್ನ ಗಾಳಿ ಬೆಳಕು ಇಲ್ಲದಿರೋ ಕೋಣೇಲಿ ಮುಚ್ಚಿಟ್ಟಿರಬೇಕಂತೆ ; 


ಅಂಚೆಮನೆ 


೧೧ 


ತಾತ 


ಶರತ್ಕಾಲದ ಗಾಳಿ ಬಿಸಿಲು ತಾಗಿದರೆ ರೋಗಉಲ್ಬಣಿಸಿಬಿಡುತ್ತಂತೆ. 

ಮೊದಲೇ , ಹಾಗೆ ಒಳಗೆ ಕೂರೋ ಹುಡುಗ ಅಲ್ಲ ಅವನು. 
ತಾತ : ನನ್ನ ಕೈಗೆ ಸಿಕ್ಕರೆ ಹುಡುಗ ಸರಿಯಾಗ್ತಾನೆ. 
ಮಾಧವದತ್ತ : ಅದೇ ನಂಗೂ ಹೆದರಿಕೆ. ಮಕ್ಕಳು ನಿನ್ನ ಕೈಗೆ ಸಿಕ್ಕರೆ ನೀನು ಅವರನ್ನ 

ಗಾಳಿ ಬೆಳಕಲ್ಲಿ ಕುಣಿಸ್ಯಾಡಿಬಿಡ್ತೀಯೆ. ಅವೂ ಆಮೇಲೆ ನಿನ್ನ ಬಿಟ್ಟು 
ಇರೋದಿಲ್ಲ. 
: ನಿನ್ನ ವೈದ್ಯರು ಹೇಳಿದ ಶರತ್ಕಾಲದ ಗಾಳಿ ಬಿಸಿಲಿನ ಹಾಗೇ ನಾನು 
ಅಂತಿಯೇ ಹೌದೋ ಅಲ್ಲೊ ? ಆದ್ರೂ , ಹೆದರಬೇಡ, ನಾನು ಮನೆ 
ಒಳಗೇ ಕೂಡ ಮಕ್ಕಳ ಜತೆ ಆಡಬಲ್ಲೆ ............ ಹಾಂ , ನೋಡು, 
ಈಗೆಲ್ಲೊ ಹೊರಟದೇನೆ, ಸ್ವಲ್ಪ ಕೆಲಸ ಇದೆ ; ಮುಗಿಸಿ ಆಮೇಲೆ 
ಬತ್ತೇನೆ, ನಿನ್ನ ರಾಜಕುಮಾರನ್ನ ದರ್ಶನ ಪಡೆಯೋಕೆ. 

( ತಾತ ಹೋಗುವನು, ಒಳಗಿಂದ ಅಮುಲ ಪ್ರವೇಶಿಸುವನು .) 
ಅಮಲ : ಮಾವ........ 
ಮಾಧವದತ್ತ : ಏನು ಅಮಲ ? 
ಅಮಲ : ನಾನು ಅಂಗಳಕ್ಕೂ ಹೋಗಬಾರದಾ ಮಾವ ? 
ಮಾಧವದತ್ತ : ಬಾರದು ಮಗು. 
ಅವಲ : ಅಲ್ನೋಡು ಮಾವ, ಅತ್ತೆ ಬೇಳೆ ಒಡೀತಿದಾಳೆ , ಆ ಅಳಿಲು ಬಂದು 

ಸಣ್ಣ ಸಣ್ಣ ಚನ್ನೆಲ್ಲಾ ಅಂ ಅಂತ ನುಂಗುತ್ತೆ . ನಾನು ಅಲ್ಲಿ ಹೋಗಿ 

ಬಾ ಮಾವ , ಅಳಿಲು ಮಾತಾಡಿಸ್ಕೊಂಡು ಬರೋಕೆ? - 
ಮಾಧವದತ್ತ : ಬೇಡ ಮಗು, ಎಲ್ಲೂ ಹೋಗಬಾರದು. 
ಅಮಲು : ನಾನು ಅಳಿಲಾದ್ರೂ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು - ಮಾವ, ನಾನು 

ಯಾಕೆ ಹೊರಗೆ ಹೋಗಬಾರದು ? 
ಮಾಧವದತ್ತ : ಹೊರಗೆ ಹೋದ್ರೆ ನಿನಗೆ ಖಾಯಿಲೆ ಹೆಚ್ಚಾಗುತ್ತೆ ಅಂತ ವೈದ್ಯರು 

ಹೇಳಿದಾರೆ ನಗು, 
ಅಮಲ : ವೈದ್ಯರಿಗೆ ಹೇಗೆ ಗೊತ್ತಾಯ್ತು ? 
ಮಾಧವದತ್ತ : ವೈದ್ಯರಿಗೆ ತಿಳಿಯೋದಿಲ್ವೆ ? ಅವರು ದೊಡ್ಡ ದೊಡ್ಡ ಪುಸ್ತಕ ಎಲ್ಲಾ 


೧೨ 


ಅಂಚೆವಂತೆ 


ಓಡ್ಕೊಂಡಿದ್ದಾರೆ. 
ಅಮಲ : ಪುಸ್ತಕ ಓದಿಬಿಟ್ರೆ ಎಲ್ಲಾ ಗೊತ್ತಾಗಿಬಿಡುತ್ತಾ ಮಾವ ? 
ಮಾಧವದತ್ತ : ಹುಂ , ಮತ್ತೆ 
ಅಮಲ : ನಾನು ಯಾವ ಪುಸ್ತಕನೂ ಓದಿಲ್ವಲ್ಲ ಮಾವ, ಅದಕ್ಕೆ ನನಗೆ ಗೊತ್ತಿಲ್ಲ. 
ಮಾಧವದತ್ತ : ದೊಡ್ಡ ದೊಡ್ಡ ಪಂಡಿತರೆಲ್ಲ ನಿನ್ನ ಹಾಗೇ ಇರೋದು ಅಮಲ ಅವರು 

ಮನೆ ಬಿಟ್ಟು ಹೊರಗೆ ಹೊರಡೋದೆ ಇಲ್ಲ. 
ಅಮಲ : ಯಾಕೆ ? 
ಮಾಧವದತ್ತ : ಹ್ಯಾಗೆ ಹೊರಡ್ತಾರೆ ಹೇಳು, ಪುಸ್ತಕ ಓಡ್ತಾ ಓಡ್ತಾ ಮನೇಲೆ 

ಕೂತಿರಬೇಕಾಗ್ತದೆ. ಅವರಿಗೆ ಬೇರೆ ಕಡೆ ದೃಷ್ಟಿನೇ ಇರೋದಿಲ್ಲ 
ನೋಡು ಅಮಲ, ನೀನೂ ಕೂಡ ದೊಡ್ಡವನಾದ ಮೇಲೆ ಪಂಡಿತ 
ನಾಗೀಯೆ, ದೊಡ್ಡ ದೊಡ್ಡ ಪುಸ್ತಕ ಓದೀಯೆ. ಜನ ನಿನ್ನ ನೋಡಿ 

ಮೂಗಿನ ಮೇಲೆ ಬೆರಳು ಇಡ್ತಾರೆ. 
ಅಮಲ : ಇಲ್ಲ ಮಾವ , ನಾನು ಪಂಡಿತನಾಗೋದಿಲ್ಲ . 
ಮಾಧವದತ್ತ : ಏನು ಹೇಳ್ತಾ ಇದ್ದೀಯ ಅಮಲ, ಪಂಡಿತನಾಗೋದು ಅಂದ್ರೆ ಏನು 

ಸಾಮಾನ್ಯವಾ ? 
ಅಮಲ : ನಾನು ಹಾಗೆ ಮನೇಲೇ ಕೂರೋದಿಲ್ಲ. ಹೊರಗೆ ಹೋಗೇನೆ, ಎಲ್ಲಾ 

ನೋಡೇನೆ. 
ಮಾಧವದತ್ತ : ಹೊರಗೆ ಏನಿದೆ ಅಂಥಾದ್ದು ನೋಡೋದು? 
ಅಮಲ : ಅಲ್ಲಿ ದೂರದಲ್ಲಿ ಒಂದು ಗುಡ್ಡ ಕಾಣಿಸೋದಿಲ್ವಾ ? ಅದನ್ನ ಹತ್ತಿ 

ಅದರ ಆಚೆಗೆ ಹೋಗೋಕು ನಾನು. 
ಮಾಧವದತ್ತ : ಹುಚ್ಚಪ್ಪಾ , ಕೆಲಸವಿಲ್ಲ ಕೌರವಿಲ್ಲ, ಗುಡ್ಡ ಹತ್ತುತೀಯಾ? ಅಲ್ಲಿ 

ಹೋಗಿ ಮಾಡೋದಾದ್ರೂ ಏನು ?........ಆ ಗುಡ್ಡ ನೋಡು, ನಮ್ಮ 
ಎದುರಿಗೆ ಒಂದು ಗೋಡೆ ನಿತ್ಯ ಹಾಗೆ ನಿತ್ತಿದೆ ಅಲ್ವಾ ? ಯಾಕೆ 
ಗೊತ್ತಾ ? ಅದನ್ನ ದಾಟಬಾರದು ಅಂತಲೇ ಕಲ್ಲುಗಳೆಲ್ಲ ಕೂಡಿಕೂಡಿ 
ಗುಡ್ಡ ಆಗಿರೋದು........ ಇನ್ನು ಒಳಗೆ ಹೋಗಿ ಮಲಗೊತೀಯಾ 
ಮಗು ? ವೈದ್ಯರು ಹೇಳಿದಾರೆ ಹೌದಾ, ಗಾಳಿಗೆ ಕೂರಬಾರದು ಅಂತ ? 


ಅಂಚೆವಂತೆ 


೧೩ 


ಅಮಲ : ನಾನು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದೇನೆ, ಮಾವ, ಒಬ್ಬನೇ ಒಳಗೆ 

ಮಲಗಿರೋಕೆ ಬೇಜಾರು . 
ಮಾಧವದತ್ತ : ಆಗಲಿ ಮಗು. ಆದ್ರೆ , ಹೆಚ್ಚು ಹೊತ್ತು ಕೂರಬೇಡ, ಸುಸ್ತಾಗುತ್ತೆ , 

ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಒಳಗೆ ಹೋಗಿ ಮಲಗಿಕೊ , ನಾನು 

ಹೊರಗಡೆ ಹೋಗಿ ಕೆಲಸ ಮುಗಿಸಿ ಬೇಗ ಬಂದ್ದಿತ್ತೇನೆ. 
ಅಮಲ : ಆಗಲಿ ಮಾವ, 

( ಮಾಧವದತ್ತ ಅವನನ್ನು ಕೂರಿಸಿ ಹೊದಿಸಿ ಹರಡುವನು.) 
ಮಾಧವದತ್ತ : (ಹೋಗುತ್ತ ) ಬೇಗ ಬರೀನಿ ಆಯಾ ? ತುಂಬ ಹೊತ್ತು ಕೂತೊ 
ಬೇಡ........ಸುಸ್ತು ಮಾಡಿಕೋಬೇಡ, (ಹೋಗುವನು.) 

( ಅವರಲ ಹಾಗೇ ಕೂತಿದ್ದಾನೆ. ಹಿಂಭಾಗದ ರಸ್ತೆಯಲ್ಲಿ ಮೊಸರಿ 

ನವನು ಮೊಸರು ಹೊತ್ತು ಕೂಗುತ್ತ ಬರುತ್ತಾನೆ.) 
ಮೊಸರಿನನ : ಮೊಸರು ಮೊಸರು........ ಮೊಸರು ಬೇಕೇ ಮೊಸರು............ಒಳ್ಳೇ 

ಮೊಸರು........ಗಟ್ಟಿ ಮೊಸರು ........ತಾಜಾ ಮೊಸರು ........ 
ಅಮಲ : ಏ, ಮೊಸರು........ಮೊಸರು......... 
ಮೊಸರಿನನ : ( ಹತ್ತಿರಕ್ಕೆ ಬರುತ್ತೆ ) ಯಾಕಪ್ಪ ಸುಮ್ಮೆ ಕೂಡ್ರಿಯಾ, ಕೊಂಡೊ 

ಈ ತಿಯಾ ? 
ಅಮಲ : ಹ್ಯಾಗೆ ಕೊಂಡುಕೊಳ್ಳಲಿ, ನನ್ನ ಹತ್ತಿರ ದುಡೇ ಇಲ್ವಲ್ಲ ? 
ಮೊಸರಿನನ : ಎಂಥಾ ಹುಡುಗನಪ್ಪ ನೀನು ! ಕೊಂಡುಕೊಳ್ಳದೇ ಇದ್ರೆ ಸುಮ್ಮೆ ಕೂಗಿ 

- ಯಾಕೆ ನನ್ನ ಹೊತ್ತು ಹಾಳು ಮಾಡ್ತೀಯೆ ? 
ಅಮಲ : ನಾನೂ ನಿನ್ನ ಜೊತೆ ಬರೋಹಾಗಿದ್ರೆ ಬಂದುಬಿಡ್ತಿದ್ದೆ , 
ಮೊಸರಿನವ : ನನ್ನ ಜೊತೆಗೆ ? 
ಅಮಲ : ಹುಂ , ನೀನು ಅಷ್ಟು ದೂರದಿಂದ, ಮೊಸರೂ ಮೊಸರೂ ಅಂತ ಕೂಗ್ತಾ 

ಬರಿದ್ದೆಯಲ್ಲ, ನಂಗೆ ಹೇಗಾಗೋಯ್ತು ಗೊತ್ತಾ ? ........ ಆದ್ರೆ ನಾ 

ಇಲ್ಲಿಂದ ಹೊರಡೋ ಹಾಗಿಲ್ವಲ್ಲ. 
ಮೊಸರಿನವ : ಯಾಕೆ, ನೀನು ಮನೇ ಬಿಟ್ಟು ಎಲ್ಲೂ ಹೋಗೋದೇ ಇಲ್ವಾ ? 
ಅಮಲ : ಇಲ್ಲ. ನಾನು ಮನೆ ಬಿಟ್ಟು ಹೊರಡಬಾರು ಅಂತ ವೈದ್ಯರು ಕಟ್ಟು 


ಅಂಚೆಮನೆ 


ಹಾಕ್ಸಿಟ್ಟಿದಾರೆ . ಹಗಲೆಲ್ಲ ಹೀಗೇ ಕೂತಿದ್ದೇನೆ. 
ಮೊಸರಿನವ : ಯಾಕಪ್ಪಾ , ಏನಾಗಿದೆ ನಿಂಗೆ ? 
ಅಮಲ - : ಏನೋ , ಏನಾಗಿದೆ ಅಂತ ಗೊತ್ತಿಲ್ಲ ನಂಗೆ. ನಾನು ಏನೂ ಓದಿಲ್ವಲ್ಲ, 

ಅದಕ್ಕೇ ಏನಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ ........ ನೀ ಎಲ್ಲಿಂದ 

ಬಂದಿದ್ದು ? 
ಮೊಸರಿನವ : ನಮ್ಮ ಹಳ್ಳಿಯಿಂದ. 
ಅಮಲ : ಹಳ್ಳಿಯಿಂದ ? ತುಂಬ ದೂರ ಇದೆಯಾ ನಿನ್ನ ಹಳ್ಳಿ ? 
ಮೊಸರಿನನ : ಆ ಗುಡ್ಡ ಕಾಣತ್ತಲ್ಲ, ಅದರ ಕೆಳಗೆ, ಹೊಳೆ ದಡದಲ್ಲಿ ನಮ್ಮ ಹಳ್ಳಿ , 
ಅಮಲೆ : ಗುಡ್ಡದ ಕೆಳಗೆ ? ಹೊಳೆ ದಂಡೆ ಮೇಲೆ ? ಹಿಂದೆ ಒಂದು ಸಾರಿ ನಾನು 

ನೋಡಿದೇನೋ ಏನೋ ........ ನೆನಪಿಲ್ಲ. 
ಮೊಸರಿನವ : ಆ ಗುಡ್ಡದ ಕೆಳಗೆ ಹೋಗಿದ್ದೆಯಾ ನೀನು ? 
ಅವಲ : ಇಲ್ಲ , ಹೋಗಿಲ್ಲ ಅಂತ ಕಾಣತ್ತೆ . ಆದ್ರೂ ನನ್ನೆ ನೋಡಿದೇನೆ 

ಅನ್ನುತ್ತೆ ............ ಹಳೇ ಕಾಲದ ಭಾರೀ ಭಾರೀ ಮರಗಳ ಕೆಳಗೆ ಕೆಂಪು 

ಮಣ್ಣಿನ ರಸ್ತೆ , ಅದರ ಪಕ್ಕದಲ್ಲೆ ಅಲ್ಲಾ ನಿನ್ನ ಹಳ್ಳಿ ? 
ಮೊಸರಿನವ : ಹೌದು, ಅಲ್ಲೇ , 
ಅಮಲ : ಅಲ್ಲಿ , ಗುಡ್ಡದ ಕೆಳಗೆ ಯಾವಾಗ್ಲು ದನಕರುಗಳು ಮೇಯ್ತಾ ಇಲ್ವಾ 

- ನಲ್ಲ........ 
ಮೊಸರಿನವ : ಹೌದು, ಹೌದು. 
ಅವಲ : ಹುಡುಗಿಯರು, ಹಸಿರು ಕೆಂಪು ಸೀರೆ ಉಟೊ೦ಡು ತಲೆಮೇಲೆಕೊಡ 

ಇಟ್ಗೊಂಡು ಹೊಳೆಗೆ ನೀರಿಗೆ ಹೋಗಿದ್ಯಾರೆ........ 
ಮೊಸರಿನವ : ಸರೀ ಹೇಳ್ತಾ ಇದ್ದೀಯಲ್ಲ, ನೀನೆಲ್ಲೋ ಅಲ್ಲಿ ಹೋಗಿದ್ದು, ಹಿಂದೃಲ. 
ಅಮಲ : ಇಲ್ಲಪ್ಪ , ನಿಜವಾಗಿ ನಾನು ಈತನಕ ಅಲ್ಲಿ ಬಂದಿಲ್ಲ........ನೋಡು, 

ವೈದ್ಯರು ನಾನಿನ್ನು ಹೊರಗೆ ತಿರುಗಾಡೋದಕ್ಕೆ ಹೋಗೃಹುದು ಅಂದ 

ಮೇಲೆ, ನೀ ನನ್ನನ್ನ ನಿಮ್ಮ ಹಳ್ಳಿಗೆ ಕರಕೊಂಡು ಹೋಗ್ತಿಯಾ? 
ಮೊಸರಿನವ : ಖಂಡಿತ ಕರಕೊಂಡು ಹೋಗೇನೆ. 
ಅಮಲ - : ನಂಗೂ , ನಿನ್ನ ಹಾಗೇ ಮೊಸರು ಮಾರೋದನ್ನ ಕಲಿಸ್ತೀಯಾ? ನಾನೂ 


ಅಂಚೆಮನೆ 


ಗಡಿಗೇಲಿ ಮೊಸರು ಹೊತ್ತೊಂಡು, 'ಮೊಸರೂ ಮೊಸರೂ ' ಅಂತ 

ಕೂಗ್ತಾ ಬತ್ತೇನೆ, 
ಮೊಸರಿನವ : ನೀ ಯಾಕೆ ಮೊಸರು ಮಾಲ್ವೇಕು ಮಗೂ ? ದೊಡ್ಡ ದೊಡ್ಡ ಪುಸ್ತಕ 

ಓದಿ ಪಂಡಿತನಾಗೋಕು ನೀನು. 
ಅಮಲ : ಇಲ್ಲ ಇಲ್ಲ . ನಾನು ಪಂಡಿತನಾಗೋದಿಲ್ಲ . ಕೆಂಪು ಮಣ್ಣಿನ ದಾರಿ, ಪಕ್ಕ 

ದಲ್ಲಿ ಹಳೇ ಕಾಲದ ಭಾರೀ ಭಾರೀ ಮರಗಳು , ಅಲ್ಲೇ ಇರೋ ನಿಮ್ಮ 
ಹಳ್ಳಿಯಿಂದ ಮೊಸರು ತಂದು ಮಾರಾ ತಿರಸ್ತೇನೆ, ಮೊಸರೂ ಮೊಸರೂ 
ಅಂತಕೂಗ್ತಾ........ಮೊಸರೂ ........ಮೊಸರೂ ........ , ನಂಗೆ 

ಬರೋಲ್ಲ ಕೂಗೋಕೆ........ನೀನೇ ಹೇಳ್ಕೊಡೋಕು. 
ಮೊಸರಿನವ : ಒಳ್ಳೆ ಹೇಳೆ ಬಿಡು, ಈ ದನಿ ಕಲೀಬೇಕಾ ನೀನು ? 
ಅಮಲ : ಹೌದು, ಅದನ್ನ ಕೇಳಿದ್ರೆ ಒಳ್ಳೇ ಹಾಡು ಕೇಳಿದ ಹಾಗೆ ಆಗುತ್ತೆ , 

ಮೈಯಲ್ಲಿ ಏನೋ ತುಳುಕ್ತಾ ಇದ್ದ ಹಾಗೆ ಅನ್ನಿಸತ್ತೆ . 
ಮೊಸರಿನವ : ಒಂದು ಬಟ್ಟಲು ಮೊಸರು ಕೊಡ್ತೀನೆ, ಕುಡಿ ತಗೋ . 
ಅಮಲ : ನನ್ನ ಹತ್ತಿರ ದುಡ್ಡು ಇಲ್ವಲ್ಲ ? 
ಮೊಸರಿನವ : ನೀನು ದುಡ್ಡು ಕೊಟ್ಟ ರೂ ತಗೋಳೋಲ್ಲ ಮಗು, ಮೊಸರು ತರೋ 

ವಾಗ ಊರ ಮುಂದಿನ ಗುಡೀಲಿ ದೇವರ ಎದುರು ಇಟ್ಟು , ಕೈಮುಗಿದು 
ತದ್ದೇನೆ. ಹಾಗೇ , ಇನ್ನು ದಿನಾ ನಿನಗೆ ಸ್ವಲ್ಪ ಕೊಟ್ಟು ಹೋಗೇನೆ. 
ನೀನು ನನ್ನ ಮೊಸರು ಕುಡಿದ್ರೆ ಸಾಕು , ನಂಗೆ ಚೆನ್ನಾಗಿ ವ್ಯಾಪಾರ 

ಆಗುತ್ತೆ , ( ಅಮಲನಿಗೆ ಮೊಸರು ಕೊಟ್ಟು ಕುಡಿಸುವನು .) . 
ಅಮಲ : ಅಲ್ಲಿ, ರಸ್ತೆ ಆಚೆ ಭಾರೀ ಕೆಂಪು ಮನೆ ಕಾಣತ್ತಲ್ಲ, ಅದೇನು ಗೊತ್ತಾ ? 

ಯಾವಾಗೂ ತುಂಬ ಜನ ಬಡ್ತಾರೆ, ಹೋಗ್ತಾರೆ ; ಮೇಲ್ಗಡೆ ಒಂದು 

ಬಾವುಟ ಹಾರಾ ಇದೆ......... 
ಮೊಸರಿನವ : ಅದೇನೋ ನಂಗೂ ಗೊತ್ತಿಲ್ಲ, ಹೊಸದಾಗಿ ಕಟ್ಟಿಸಿದ್ದು , ಅಂಚೆಮನೆ 

ಅಂಚೆಮನೆ ಅಂತಾರೆ. (ಮೊಸರು ತಲೆಗಿಟ್ಟು ಕೊಳ್ಳಲು ಅಣಿ ಮಾಡುವನು) 
ಅಮಲ : ಓ , ನಿಂಗೆ ಹೊತ್ತಾಗಿಹೋಯ್ತು ಅಲ್ವಾ ? 
ಮೊಸರಿನವ : ಹೊನ್ನೇನು ಬಿಡು ಮಗು ! ಮೊಸರು ಮಾರೋದು ಯಾವಾಗೂ 


೧೬ 


ಅಂಚೆವರಿನ 


ಇದ್ದದ್ದೇ . ನಿನ್ನಂಥಾ ಪುಟ್ಟ ದೇವರು ಯಾವಾಗೂ ಸಿಕ್ತಾನಾ? ( ಮೊಸ 

ರನ್ನೆತ್ತಿಕೊಂಡು ಹೋಗುವನು.) 
ಅಮಲ : ( ಅವನು ಹೋಗುವುದನ್ನೇ ನೋಡುತ್ತಿದ್ದು, ಮರೆಯಾದ ಮೇಲೆ, ಎದ್ದು 

ತಲೆಯ ಮೇಲೆ ಗಡಿಗೆಯಿಟ್ಟು ಕೊಂಡಂತೆ ನಟಿಸುತ್ತ , ಅಲ್ಲಿ ಹೆಜ್ಜೆ 
ಹಾಕುತ್ತಾ , ಅವನ ರಾಗವನ್ನೇ ಅಭ್ಯಾಸ ಮಾಡುತ್ತ ) ಮೊಸರೂ ........ 
ಮೊಸರೂ ........ ತಾಜಾ ಮೊಸರೂ , ಧೋಂಡೀ ಮೊಸರೂ ........ ಹ 
ಹಾಗೆ, ಹೂವೀನ್ಯಾಗೆ........ಹೂವೀನಾಗೆ ಮೋಡದ್ದಾಗೆ........ತಾಜಾ 
ಮೊಸರೂ ಧೇಂಡೀ ಮೊಸರೂ ........ಮೊಸರೂ ........ ( ತಟಕ್ಕನೆ ದೂರ 
ದಲ್ಲಿ ಪಹರೆಯವ ಬರುತ್ತಿರುವುದನ್ನು ಕಂಡು) .. . ಓ , ಪಹರೆಯವನು ! 

........ಪಹರೆ ಮಾವ , ಪಹರೆ ಮಾವ........ ಬರೀಯಾ ಇಲ್ಲಿ ?.... 
ಪಹರೆಯವ : ( ಬರುತ್ತ ) ಏನಪಾ , ಯಾಕೆ ಕೂಗ್ತಾ ಇದ್ದೀಯಾ?.. ..... ನನ್ನ ಕಂಡರೆ 

ಹೆದರಿಕೆ ಆಗೋದಿಲ್ವಾ ನಿಂಗೆ ? 
ಅಮಲ : ಯಾಕೆ ? ಯಾಕೆ ಹೆದರಿಕೆ ಆಗೋಕು ? 
ಪಹರೆಯವ : ನಾನೆಲ್ಲಾದ್ರೂ ನಿನ್ನ ಹಿಡ್ಕೊಂಡು ಹೋದ್ರೆ ಅಂತ . 

* : ಹಿಡ್ಕೊಂಡು ಹೋದ್ರೆ ? ಎಲ್ಲಿಗೆ ಹಿಡ್ಕೊಂಡು ಹೋಗ್ಲೀಯೆ ಪಹರೆ 

ಮಾವ ? ಬಹಳ ದೂರ ಕಕ್ಕೊಂಡು ಹೋಗ್ತಿಯಾ? ಅಲ್ಲಿ ಕಾಣುತ್ತಲ್ಲ, 

ಆ ಗುಡ್ಡದ ಆಚೆಗೆ ? 
ಪಹರೆಯವ : ರಾಜನ ಹತ್ರ ಹಿಡ್ಕೊಂಡು ಹೋಗಿಬಿಟ್ರೆ ? 
ಅಮಲ : ರಾಜನ ಹತ್ರ ?ಭೇಷ್ ! ಬೇಗ ಹಿಡ್ಕೊಂಡು ಹೋಗ್ತಿಯಾಪಹರೆಮಾವ ? 

ನಂಗೆ ವೈದ್ಯರು ಮನೇ ಬಿಟ್ಟು ಇಳೀಬಾರು ಅಂತ ಕಟ್ಟು ಮಾಡಿಬಿಟ್ಟಿ 
ದಾರೆ. ಯಾರೂ ನನ್ನ ಹಿಡ್ಕೊಂಡು ಹೋಗೋದೇ ಇಲ್ಲ. ಹಗಲೂರಾತ್ರಿ 

ನಾನು ಇಲ್ಲೇ ಕೂತಿರೇಕು. . 
ಪಹರೆಯವ : ಪಾಪ ? ವೈದ್ಯರು ಕಟ್ಟು ಮಾಡಿದರಾ ?.......ಅಯ್ಯೋ , ಪಾಪ, ಅದಕ್ಕೇ 

ಈ ನಕ್ಷತ್ರದಂಥ ಕಣ್ಣು ಕಪ್ಪಾಗಿದಾವೆ. ಹೂವಿನ ಹಾಗಿರೋ ರಾಜ, 

ನಲುಗಿಬಿಟ್ಟಿದ್ದೀಯೆ ! 
ಅವಲ : ಪಹರೆಮಾವ, ನೀನು ಗಂಟೆ ಹೊಡೆಯೋದಿಲ್ವಾ ? 


ಅಂಚೆಮನೆ 


ಪಹರೆಯವ : ಇನ್ನೂ ಗಂಟೆ ಹೊಡೆಯೋ ಹೊತ್ತಾಗಿಲ್ಲ. 
ಅಮಲ : ಆ ಮೊಸರಿನವ ಹೇಳಿದ ಹೊತ್ತಾಗಿಹೋಯ್ತು ಅಂತ , ನೀನು ಹೇಳೀಯ 

ಇನ್ನೂ ಹೊತ್ತಾಗಿಲ್ಲ ಅಂತ........ಈಗ ನೀನು ಗಂಟೆ ಹೊಡೆದುಬಿಟ್ರೆ 

ಹೊತ್ತಾಗಿಬಿಡೋದಿಲ್ವಾ ? 
ಪಹರೆಯವ : ಹಾಗಲ್ಲ ಮರಿ, ಹೊತ್ತಾದ ಮೇಲೇ ಗಂಟೆ ಹೊಡೀಬೇಕು. 
ಅಮುಲ : ಎಷ್ಟು ಚೆನ್ನಾಗಿರುತ್ತೆ ನಿನ್ನ ಗಂಟೆ !........ಮಧ್ಯಾಹ್ನದ ಹೊತ್ತು , ನಮ್ಮ 

ಮನೇಲಿ ಎಲ್ಲಿಗೂ ಊಟ ಆಗಿ, ನಮಾನ ಕೆಲಸಕ್ಕೆ ಹೊರಗೆ ಹೋಗಿ 
ಝಾರೆ ; ಅತ್ತೆ ರಾಮಾಯಣ ಓಡ್ತಾ ಹಾಗೇ ನಿದ್ದೆ ಬಂದು ಒರಗಿದ್ದಾಳೆ ; 
ನಮ್ಮ ಪುಟ್ಟ ನಾಯಿಮರಿ ಅಂಗಳದ ಆಚೆ ನೆರಳಲ್ಲಿ, ಬಾಲದಲ್ಲಿ ಮುಖ 
ಮುದುರಿಕೊಂಡು ಮಲಗಿರುತ್ತೆ . ಆಗ, ನಿನ್ನ ಗಂಟೆ ಬಾರಿಸತ್ತೆ . 
ಢಾಣ್ ........ ಢಾಣ್......... ಢಾಣ್ ........ ಅಂತ, ಆ ಗಂಟೆ ಏನೋ 

ಹೇಳ್ತಾ ಇದೆ ಅನ್ನಿ ಸತ್ತೆ ನಂಗೆ 
ಪಹರೆಯವ : ಹೂಂ , ಅದು ಎಲ್ಲಿಗೂ ಕೂಗಿಕೂಗಿ ಹೇಳತ್ತೆ , ಹೊತ್ತು ನಿಲ್ಲೋದಿಲ್ಲ. 

: ಹೋಗ್ಲಿಡತ್ತೆ ಅಂತ. 
ಅವಲ : ಹೊತ್ತು ಎಲ್ಲಿಗೆ ಹೋಗುತ್ತೆ , ಯಾವ ದೇಶಕ್ಕೆ ಹೋಗುತ್ತೆ ? 
ಪಹರೆಯವ : ಎಲ್ಲಿಗೆ ಹೋಗತ್ತೆ ಅಂತ ಯಾರಿಗೂ ತಿಳೀದು. 
ಅಮಲ : ದೊಡ್ಡ ದೊಡ್ಡ ಪುಸ್ತಕ ಓದೋರಿಗೂ ತಿಳಿದಿಲ್ವಾ ?........ ಆ ದೇಶ 

ಯಾರೂ ನೋಡೇ ಇಲ್ಲ ಅಂತ ಕಾಣುತ್ತೆ . ಪಹರೆಮಾವ, ಹೊತ್ತಿನ ಜತೆ 
ನಾನೂ ಆ ದೇಶಕ್ಕೆ ಹೋಗಬೇಕು ಅನ್ನಿಸುತ್ತೆ . ಯಾರೂ ತಿಳಿದ ಆ 

ದೇಶಕ್ಕೆ , ದೂರ ದೂರದಲ್ಲಿರೋ ಆ ದೇಶಕ್ಕೆ ! 
ಪಹರೆಯವ : ಆ ದೇಶಕ್ಕೆ ಎಲ್ಲಾ ಹೋಗೇ ಹೋಗ್ತಾರೆ, ಒಂದಲ್ಲ ಒಂದು ದಿನ 
ಅಮಲ : ನಾನೂ ಹೋಗೇನಾ ? 
ಪಹರೆಯವ : ಹೋ . ನೀನೂ ಹೋಗೀಯ. 
ಅಮಲ : ಆದ್ರೆ , ನಾನು ಮನೇ ಬಿಟ್ಟು ಹೊರಡಲೇಬಾರು ಅಂತ ವೈದ್ಯರು ಅಪ್ಪಣೆ 

ಮಾಡಿದಾರಲ್ಲ ........ 
ಪಹರೆಯವ : ಒಂದು ದಿನ, ವೈದ್ಯರೇ ನಿನ್ನನ್ನ ಕಕ್ಕೊಂಡು ಹೋಗಬಹುದು. 


oes 


ಅಂಚೆವನೆ 


ಅಮಲ : ಇಲ್ಲ ಇಲ್ಲ, ಅವರು ಇಲ್ಲೇ ಕೂರಿಸ್ತಾರೆ ; ಎಲ್ಲ ಕಕ್ಕೊಂಡು ಹೋಗೋಲ್ಲ. 

ಪಹರೆಮಾವ, ನನ್ನ ಯಾರೂ ಕಕ್ಕೊಂಡು ಹೋಗೋದೇ ಇಲ್ವಾ ? 
ಪಹರೆಯವ : ಹಾಗೆ ಹೇಳ್ಳಾರದು ಮಗು. 
ಅಮಲ : ನಾನು ಯಾವಾಗ ಇಲ್ಲೇ ಕೂತಿರೇನಲ್ಲ , ಅಲುಗಾಡೋದೂ ಇಲ್ಲ . 

ಆದ್ರೆ , ನಿನ್ನ ಗಂಟೆ ಬಾರಿಸ್ತು ಅಂದ್ರೆ ನನ್ನ ಮನಸ್ಸು ಹುಚ್ಚೆದ್ದು ಹೋಗಿ 

ಡುತ್ತೆ ........ ಪಹರೆಮಾವ.... . 
ಪಹರೆಯವ : ಏನು ಮರಿ ? 
ಅಮಲ : ಅಲ್ಲಿ, ರಸ್ತೆ ಆಚೆ ಭಾರೀ ದೊಡ್ಡ ಮನೆ ಕಾಣಿಸುತ್ತಿಲ್ಲ, ಭಾರೀ ಕೆಂಪು 

ಮನೆ, ಮೇಲೆ ಬಾವುಟ ಹಾರಾ ಇದೆ, ಏನು ಅದು ? ಅಲ್ಲಿ ಯಾಕೆ 

ತುಂಬ ಜನ ಹೋಗ್ತಾರೆ ಬಝಾರೆ ?? 
ಪಹರೆಯವ : ಅಲ್ಲಿ ಒಂದು ಅಂಚೆಮನೆ ತೆಗೆದಿದ್ದಾರೆ, ಹೊಸದಾಗಿ 
ಅಮಲ : ಅಂಚೆಮನೆ ? ಯಾರು ತೆಗೆದಿದ್ದು ಅದು ? 
ಪಹರೆಯವ : ರಾಜ ! ಮತ್ಯಾರು ಅಂಚೆಮನೆ ತೆರೀತಾರೆ ? 
ಅಮಲ : ಓ , ರಾಜನೇ ತೆರೆದಿರೋ ಅಂಚೆಮನೆ ! ಹಾಗಾದ್ರೆ ಅಲ್ಲಿಗೆ ರಾಜನಿಂಗ್ಸ್ 

. ಕಾಗದಗಳು ಬಝಾನೆ ಅನ್ನು , 
ಪಹರೆಯವ : ಹುಂ , ರಾಜನಿಂದ್ರೂ ಕಗ್ಗಗಳು ಬರಾವೆ, ನೋಡೋ ಹುದು, ಒಂದು 

ದಿನ ನಿನ್ನ ಹೆಸರಿಗೂ ಕಾಗದ ಬರುತ್ತೆ . 
ಅಮಲ : ನನ್ನ ಹೆಸರಿಗೂ ಕಾಗದ ಬರುತ್ತಾ ? ಆದ್ರೆ , ನಾನಿನ್ನೂ ಚಿಕ್ಕವನಲ್ಲ ? 
ಪಹರೆಯವ : ಚಿಕ್ಕವರೀಗೆ ಚಿಕ್ಕ ಚಿಕ್ಕ ಕಾಗದ ಬರೀತಾನೆ ರಾಜ, 
ಅವಲ : ಭೇಷ್ ! ಹಾಗಾದ್ರೆ , ನನಗೆ ಯಾವಾಗ ಕಾಗದ ಬರುತ್ತೆ ?....... 

ಹೌದಾ, ಬರೀತಾನಾ ರಾಜ ?........ ನಿಂಗೆ ಹ್ಯಾಗೆ ಗೊತ್ತು ? 
ಪಹರೆಯವ : ಮತ್ತೆ ನಿನ್ನಂಥೋನಿಗೆ ಬರೀದೆ ಇನ್ಯಾರಿಗೆ ಬರೀತಾನೆ ರಾಜ ? ಅಂಚೆ 

ಮನೆ ತೆರೆದಿರೋದಾದ್ರೂ ಯಾತಕ್ಕೆ ? 
ಅಮಲ : ರಾಜನ ಕಾಗದ ಅಂಚೆಮನೇಗೆ ಬರುತ್ತೆ . ಅದನ್ನ ನಂಗೆ ತಂದು 

ಕೊಡೋರು ಯಾರು ? 
ಪಹರೆಯವ : ಅಂಚೆಮನೇಲಿ ರಾಜ ತುಂಬಾ ಜನ ಅಂಚೆಮನುಷ್ಯರನ್ನ ಇಟ್ಟಿದಾನಲ್ಲ 


ಅಂಚೆವನೆ 


-- ನೀನುನೋಡಿಲ್ವಾ ಅವರನ್ನ ? ಎದೆ ಮೇಲೆದೊಡ್ಡ ದೊಡ್ಡ ಚಿನ್ನದ 

ಬಿಲ್ಲೆಗಳನ್ನ ಹಾಕ್ಕೊಂಡು ತಿರುಗ್ತಾ ಇದ್ದಾರಲ್ಲ ....... 
ಅಮಲ : ಹೌದಾ, ಎಲ್ಲೆಲ್ಲಿ ತಿರುಗ್ತಾರೆ ಅವರು ? 
ಪಹರೆಯವ : ಮನೇ ನನೇ ತಿರುಗ್ತಾರೆ ; ಹಳ್ಳಿ ಹಳ್ಳಿ ತಿರುಗ್ತಾರೆ, ದೇಶ ದೇಶ 

ತಿರುಗ್ತಾರೆ, 
ಅಮಲ : ಪಹರೆಮಾವ, ನಾನು ದೊಡ್ಡವನಾದ ಮೇಲೆ ರಾಜನ ಅಂಚೆಮನುಷ್ಯ 

ಆಗೈನೆ. 
ಪಹರೆಯವ : ಅಷ್ಟು ಸುಲಭ ಅಲ್ಲ ಮರಿ ಅದು ! ಬಿಸಿಲಲ್ಲಿ ಊರೂರು ಸುತ್ತಬೇಕು. 
ಅಮಲ : ಸಂತೋಷವಾಗಿ ಸುತ್ತುತೇನೆ. ತುಂಬ ಚಂದ ಕೆಲಸ ಅದು. ನಿನ್ನ 

ಕೆಲಸ ಕೂಡ ಎಷ್ಟು ಚಂದ, ಗಂಟೆ ಹೊಡೆಯೋದು! ರಾತ್ರಿ , ದೀಪ 
ಎಲ್ಲ ಆರಿ ಕತ್ತಲು ಕಣ್ಣು ಹತ್ತಿ ಕೂತಿರೋವಾಗ , ಢಾಣ್ ........ ಢಾಣ್ 

........ ಢಾಣ್ ........ ಅಂತ..... 
ಪಹರೆಯವ : ( ರಸ್ತೆ ಕಡೆ ನೋಡಿ) ಓ , ಮುಖಂಡ ಬಂದುಬಿಟ್ಟ ! ನಾನು ಹೋಗೇನೆ 

ಮಗು, ಹೀಗೆ ಮಾತಾಡ್ತಾ ಇರೋದನ್ನ ಅವನೇನಾದ್ರೂ ನೋಡಿಬಿಟ್ರಿ 

ಆಗೇಹೋಯ್ತು !........ 
ಅಮಲ : ಎಲ್ಲಿದ್ದಾನೆ ಮುಖಂಡ, ಎಲ್ಲಿ ? 
ಪಹರೆಯವ : ಅಲ್ಲಿ ನೋಡು, ಅಲ್ಲಿ , ತಲೇ ಮೇಲೆ ತಾಳೆಗರಿ ಛತ್ರಿ ಹಿಡಿಸ್ಕೊಂಡು 

- ಬರಿದಾನಲ್ಲ, ಈ ಕಡೇನೇ........ 
ಅವಲ : ಯಾರು, ರಾಜನೇ ಅವನನ್ನ ಮುಖಂಡ ಅಂತ ಮಾಡಿದಾನಾ ? 
ಪಹರೆಯವ : ಇಲ್ಲಪ್ಪ . ಆತ ತಾನೇ ಮುಖಂಡನಾಗಿ ಕೂತುಬಿಟ್ಟಿದಾನೆ. ಕೂರಿ, 

ಕೆಟ್ಟ ಮನುಷ್ಯ , ಜನರನ್ನ ಬೇತಾಳದ ಹಾಗೆ ಬೆನ್ನು ಹತ್ತಿ ಪೀಡಿಸ್ತಾನೆ, 
ಎಲ್ಲಾ ಹೆದರೋತಾರೆ ಅವನೀಗೆ........ನಾನು ಹೋಗೇನೆ ಮರಿ. 
ನಾಳೆ ಬಂದು ನಿನಗೆ ಪಟ್ಟಣದ ಕತೆ ಎಲ್ಲಾ ಹೇಳೇನೆ.... ಆಂ ?........ 

(ಹೋಗುವನು.) 
ಅಮಲ : ( ತನ್ನಲ್ಲಿ) ರಾಜನಿಂದ ಪ್ರತೀ ದಿನ ಒಂದೊಂದು ಕಾಗದ ಬರಿದ್ರೆ ಎಷ್ಟು 

ಚೆನ್ನಾಗಿತ್ತು ! ಇಲ್ಲಿ ಕೂತು ದಿನಾ ಓಡ್ತಾ ಇರಬಹುದಿತ್ತು ......... 


ಅಂಚೆಮನೆ 


ಒಳ್ಳೆ ಹಸಿರು ಕಾಗದ, ಮೂಲೇಲೆಲ್ಲಾ ಹೂವಿನ ಚಿತ್ರ , ಕಾಗದಕ್ಕೆ 
ಹೂವಿನ ಪರಿಮಳ! ಆದ್ರೆ , ರಾಜನ ಅಕ್ಷರ ನಂಗೆ ಓದೋಕೆ ಬರ 
ಬೇಕಲ್ಲ ! .... ಬರೆ ಇದ್ರೆ ಏನಂತೆ, ನೋಡ್ತಾ ಕೂತಿರಬಹುದು........ 
ಕಾಣೋದಂತೂ ಕಾಣುತ್ತಲ್ಲ........ ಈಗ ಎಲ್ಲಾ ಜೋಪಾನವಾಗಿ 
ಇಟ್ಗೊಂಡು ಮುಂದೆ ದೊಡೈನಾದ ಮೇಲೆ ಓದಬಹು ....ಆದ್ರೆ , ಆ 
ಅಂಚೆಮನುಷ್ಯನಿಗೆ ನನ್ನ ಗುರ್ತು ಹತ್ತಬೇಕಲ್ಲ, ಕಾಗದ ತಂದು 
ಕೊಡೋಕೆ....( ರಸ್ತೆ ನೋಡಿ) ಓ , ಮುಖಂಡ ! ........ ಮುಖಂಡರೆ , 

ಮುಖಂಡರೇ .... ಸ್ವಲ್ಪ ಬದ್ದೀರಾ ? 
ಮುಖಂಡ : (ಒಬ್ಬ ಹುಡುಗನ ಹತ್ತಿರ ಕೊಡೆ ಹಿಡಿಸಿಕೊಂಡು ಬರುತ್ತ ) ಯಾವನೋ 

ಅದು, ನಡು ದಾರೀಲಿ ಕೂಗ್ತಿರೋನು, ಮಂಗ ? 
ಅಮಲ : ನೀವೇ ಅಲ್ವಾ ಇಲ್ಲಿ ಮುಖಂಡರು ? ಊರಲ್ಲಿ ಎಲ್ಲಾ ನಿನ್ನ ಮಾತು 

ಕೇಳ್ತಾರೆ ಅಲ್ವಾ ? 
ಮುಖಂಡ : (ಉಬ್ಬಿ ) ಹೌದು, ಹೌದು, ಕೇಳ್ತಾರೆ, ಎಲ್ಲೂ ಕೇಳ್ತಾರೆ. 
ಅಮಲ : ಅಂಚೆಮನುಷ್ಯರೂ ನಿಮ್ಮ ಮಾತು ಕೇಳ್ತಾರಾ ? 
ಮುಖಂಡ : ಕೇಳದಿದ್ರೆ ಅವರ ಜೀವ ಉಳಿಯೋಲ್ಲ ಅಷ್ಟೆ ! 
ಅಮಲ : ಹಾಗಾದ್ರೆ , ನೀವು ಅವರಿಗೆ ಸ್ವಲ್ಪ ಹೇಳಿರಾ ನಾನೇ ಅವಲ 

ಅನ್ನೋವನು ಅಂತ ? ನಾನು ಯಾವಾಗೂ ಇಲ್ಲೇ , ಈ ಜಗಲೀಲೇ 

ಕೂತಿದ್ದೇನೆ, 
ಮುಖಂಡ : ಯಾಕೆ, ಏನು ಸಮಾಚಾರ ? 
ಅಮಲ : ನನ್ನ ಹೆಸರೀಗೆ ಯಾವ್ಯಾರೂ ಆಗದ ಬಂದ್ರೆ ....... 
ಮುಖಂಡ : ನಿನ್ನ ಹೆಸರಿಗೆ ಕಾಗದಾನೆ ? ನಿಂಗೆ ಯಾರು ಕಾಗದ ಬರೀತಾರೆ ? 
ಅಮಲ : ರಾಜನಿಂದ ಕಾಗದ ಬಂದ್ರೆ ....... 
ಮುಖಂಡ : ಹಗ್ಗ ಹೌಹೃಷ್ಣ... ಪರವಾಯಿಲ್ಲ ಈ ಹುಡುಗ ! ಹಹ್ಮ ಹೃದ್ಧಹೃ! ರಾಜ 

ಇವನಿಗೆ ಕಾಗದ ಬರೀತಾನೆ ! ಬರೀ ಬೇಕು, ಬರೀಬೇಕು, ಖಂಡಿತಾ 
ಬರೀಬೇಕು, ನೀನು ಅವನಿಗೆ ಪರಮಸ್ನೇಹಿತ ತಾನೇ ! ಎಷ್ಟೋ ದಿನ 
ದಿಂದ ರಾಜ ನಿನ್ನನ್ನ ನೋಡ್ಲೆ ಇಲ್ವಂತೆ, ಅದಕ್ಕಾಗಿ ಅವನು ಕೊರಗ್ತಾ 


ಅಂಚೆಮನೆ 


ಇದ್ದಾನಂತೆ....... ನನ್ನ ಹತ್ತಿರ ಕೇಳಿದ.......ಇನ್ನೇನು ಇಷ್ಟರಲ್ಲೇ 

ಕಾಗದ ಬಂದ್ದಿಡುತ್ತೆ , ನೀ ಏನೂ ಯೋಚ್ಚೆ ಮಾಡೋಡ! 
ಅಮುಲ : ಯಾಕೆ ಮುಖಂಡರೆ , ಹಾಗೆ ಮಾತಾಡ್ತಾ ಇದೀರಿ ? ನಿನಗೆ ನನ್ನ ಮೇಲೆ 

* ಸಿಟ್ಟು ಬಂತಾ ? 
ಮುಖಂಡ : ಛೇ ಛೇ ಛೇ ! ನಿನ್ನ ಮೇಲೆ ಸಿಟ್ಟಾಗೋದೆ, ರಾಜನ ಪರಮಸ್ನೇಹಿತನ 

ಮೇಲೆ! ನನ್ನಲ್ಲಿ ಅಂಥ ಸಾಹಸ ಇದೆಯೆ ? ಏ ಹುಡುಗ, ಯೋಚೆ 
ಮಾಡೋಡ, ರಾಜನ ಕಾಗದ ಬೇಗ ನಿನಗೆ ಬರೋ ಹಾಗೆ ವ್ಯವಸ್ಥೆ 

ಮಾತ್ತೇನೆ. 
: ಬೇಡ ಮುಖಂಡರೆ , ನೀವು ಏನೂ ಮಾಡೋದು ಬೇಡ, ಬೇಕು ಅನ್ನಿ 

- ಸಿದ್ರೆ ಅವನೇ ಕಾಗದ ಬರೀಲಿ, 
ಮುಖಂಡ : ಸರಿ ಸರಿ , ಅವನೇ ಬರೀತಾನೆ ಬಿಡು. ( ತನ್ನಲ್ಲಿ) ಪರವಾಯಿಲ್ಲ, ಇಲ್ಲಿ 

ವರೆಗಿದೆ ಹುಡುಗನ ಕೊಬ್ಬು !........ ಮಾಧವದತ್ತ ಸೊಕ್ಕಿ ಹೋಗಿದಾನೆ, 
ಕೈಯಲ್ಲಿ ನಾಲ್ಕು ಕಾಸು ಸೇರಿ ಹೋಯ್ತಲ್ಲ. ಮನೇಲಿ ಮಹಾರಾಜರ 
ಸುದ್ದಿ ಬಿಟ್ಟು ಮಾತೇ ಇಲ್ಲ ಅಂತ ಕಾಣುತ್ತೆ ........ ಹುಂ . ಈಗಲೇ ತಕ್ಕ 
ಶಾಸ್ತಿ ಮಾಡೋಕು, ಇಲ್ಲಿದೆ ಊರು ಉಳಿಯೋಲ್ಲ. ರಾಜರ ಕಿವೀಗೆ ಈ 
ಮಾತು ಮುಟ್ಟೋ ಹಾಗೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ . ( ಹೊರಡು 

ವನು.) 
ಅಮಲ : ಹೊರಟುಬಿಟ್ರಾ ಮುಖಂಡರೆ ? 
ಮುಖಂಡ : ಹೋಗ್ತಿನಪ್ಪಾ , ರಾಜನ ಕಾಗದ ಬಂದ ಮೇಲೆ ಬಂದು ನೋಡ್ತನೆ 
ನಿನ್ನ , (ಕೊಡೆ ಹುಡುಗನ ಜೊತೆ ಹೋಗುವನು) - 

(ಸ್ವಲ್ಪ ಹೊತ್ತಿನಲ್ಲಿ ಸಂಧಾ, ತನ್ನಷ್ಟಕ್ಕೇ ಹಾಡುತ್ತ ರಸ್ತೆಯಲ್ಲಿ 

ಬರುತ್ತಾಳೆ.) 
: ಬಳುಕ್ತಾ ಹೋಗ್ತಿದೀಯಲ್ಲ, ಯಾರು ನೀನು ? ಸ್ವಲ್ಪನಿಂತೀಯಾ ? 
ಸುಧಾ : ಯಾಕಪ್ಪಾ ? ಈಗ್ಲೆ ಹೊತ್ತಾಗಿ ಹೋಗಿದೆ ನಂಗೆ. . 
ಅಮಲೆ 

: ಸುಮ್ಮೆ ಕರೆದೆ, ಯಾರು ನೋಡೋಣ ಅಂತ ಹೊತ್ತಾದ್ರೆ ಹೋಗು. 
ಸುಧಾ : ( ಹತ್ತಿರ ಬರುತ್ತೆ ) ಓ , ಎಷ್ಟು ಚಂದ ಇದೀಯ ರಾಜ ! ಆದ್ರೆ , ಯಾಕೆ, 


ಅಂಚೆಮನೆ 


ಸುಧಾ 


ಮಂಜು ಬಿದ್ದ ಹೂವಿನ ಹಾಗೆ ನಲುಗಿ ಹೋಗಿದೀಯಾ? ಏನಾಗಿದೆ ನಿಂಗೆ? 
ಅಮಲ : ಏನಾಗಿದೆ ಅಂತ ನಂಗೂ ಗೊತ್ತಿಲ್ಲ ; ಮನೇ ಬಿಟ್ಟು ಕೆಳಗೆ ಇಳೀಬಾರು 

ಅಂತ ವೈದ್ಯರು ಅಪ್ಪಣೆ ಮಾಡಿದಾರೆ , 
ಸುಧಾ : ಓ , ಹಾಗಾ ? ಹಾಗಾದ್ರೆ , ಹೊರಗೆಲ್ಲ ಹೋಗಬಾರದು ರಾಜಾ, ವೈದ್ಯರು 

ಹೇಳಿದ ಹಾಗೆ ಕೇಳೋಕು, ನೀನು ಜಾಣ, ತಿಳೀತಾ ? 
ಅಮಲ : ನೀನು ಯಾರು ಹೇಳೋ ಇಲ್ವಲ್ಲ ? ನಂಗೆ ನಿನ್ನ ಗುರುತಿಲ್ಲ . 

* : ನಾನು ಸುಧಾ. 
ಅಮಲ : ಸುಧಾ ? 
ಸುಧಾ : ನಿಂಗೆ ಗೊತ್ತಿಲ್ಲ. ನಮ್ಮ ತಂದೆ ಇಲ್ಲಿ ತೋಟನೋಡ್ಕೊತಾರೆ. 
ಅಮಲ : ಸುಧಾ - ಹೆಸರು ಎಷ್ಟು ಚೆನ್ನಾಗಿದೆ ! ಸುಧಾ, ನೀನು ಏನು ಮಾಡ್ತಾ 

ಇದ್ದೀಯಾ? 
ಸುಧಾ 

ಬುಟ್ಟಿ ತುಂಬಾ ಹೂ ಕೊಯ್ದು ತರೈನೆ, ಮಾಲೆ ಕಟ್ಟೇನೆ; ಈಗ 

ಕೂಡಾ ಹೂ ಕೊಯ್ಯೋಕೇ ಹೋಗಿದೇನೆ. 
ಅಮಲ : ಹೂ ಕೊಯ್ಯೋಕೆಹೋಗ್ತಿದೀಯಾ ? ಅದಕ್ಕೇ ನಿನ್ನ ಹೆಜ್ಜೆ ಗಳು ಹಾಗೆ 

ಕುಣೀತಾ ಇವೆ. ನೀನು ನಡೆಯೋವಾಗ ನಿನ್ನ ಕಾಲಿನ ಗೆಜ್ಜೆ ಕಡಗ 
ಹ್ಯಾಗೆ ಝಣಾ ಝಣಾ ಅಂತಿದೆ !........ನಾನೂ ನಿನ್ನ ಜತೆ ಬರೊ 
ಹಾಗಿದ್ದಿದ್ರೆ , ನಿನ್ನ ಕೈಗೆ ಸಿಗದೇ ಇರೋ ಹೂಗಳನ್ನ ಮರ ಹತ್ತಿ 

ಕೊಯ್ದು ಕೊಡ್ತಿದ್ದೆ......... 
ಸುಧಾ : ನಿಂಗೆ ಹೂವಿನ ವಿಚಾರ ನನಗಿಂತ ಹೆಚ್ಚು ಗೊತ್ತು ಅಂತ ಕಾಣತ್ತೆ . 
ಅಮಲ : ಹೂಂ , ಸಂಪಿಗೆ ಹೂವಿನ ಏಳು ಮಂದಿ ತಮ್ಮಂದಿರು ಇದ್ದಾರಲ್ಲಾ , 

ಅವರ ಕಥೆ ಎಲ್ಲಾ ನಂಗೊತ್ತು ........ ನನ್ನನ್ನ ಈಗ ಹೊರಗೆ ಬಿಟ್ರೆ , 
ಒಬ್ಬನೇ ಎಂಥಾ ಅಡವೀಲಾದ್ರೂ ಹೋಗೇನೆ ; ಚಿಗುರಿನ ತುದೀಲಿ 
ಕೂತು ಜೋಕಾಲಿ ಆಡುತ್ತಾ ಮೈನಾ ಹಕ್ಕಿ , ಅದರ ಜತೆ ಮಾತಾ 

ಡೈನೆ........ 
ಸುಧಾ : ಇನ್ನು ಹೊತ್ತಾಗತ್ತೆ , ಹೋಗಲಾ ನಾನು ? 
ಅಮಲ : ಹುಂ , ನಿಂಗೆ ಹಗಲಿಡೀ ಹೂ ಕೊಯ್ಯದೇ ಇರುತ್ತಾ ? 


ಅಂಚೆವಂತೆ 


೨೩ 


ಸುಧಾ : ಇಲ್ಲ. ಬೇರೆ ಹೊತ್ತಲ್ಲಿ , ನನ್ನ ಹತ್ತಿರ ಗೊಂಬೆಗಳಿದಾವಲ್ಲ, ಆದ್ರೇನೆ. 

ನನ್ನ ಹತ್ತಿರ “ ಚೈನಿ ಹುಡುಗಿ' ಅನ್ನೋ ಗೊಂಬೆ ಇದೆ. ನನ್ನ 

ಮಿಯಾಂವ್ ಜತೆ ಅದಕ್ಕೆ ಮದುವೆ ಮಾಡೇನೆ. 
ಅಮಲ .: ನೀನು ಚಂದ ಮಾತಾಡ್ತೀಯೆ ಸುಧಾ, ದಿನಾ ಬರೀಯಾ ಮಾತಾ 

ಡೋಕೆ? 
ಸುಧಾ : ಓ , ಅದಕ್ಕೇನು. ಆದ್ರೆ ನೀನು ಮಾತ್ರ , ಖಾಯಿಲೆ ಗುಣ ಆಗೋ ತನಕ 

ವೈದ್ಯರು ಹೇಳಿದ ಹಾಗೆ ಕೇಳೋಕು, ಬೇಗ ಗುಣ ಆಗೋಕು - ತಿಳೀತಾ? 
ಅಮಲ : ಹುಂ . 
ಸುಧಾ : ಹೂ ಕೊಯ್ಯೋಂಡು ಮನೆಗೆ ಹೋಗೋ ಹೊತ್ತಿಗೆ ದಿನಾ ಬತ್ತೇನೆ; 

- ಮಾತಾಡಿ ಹೊಗೇನೆ. . 
ಅಮಲ : ನಂಗೂ ಒಂದೆರಡು ಹೂ ಕೊಟ್ಟು ಹೋಗ್ತಿಯಾ ? 
ಸುಧಾ : ( ನಗು ) ಹಾಗೇ ದುಡ್ಡಿಲ್ಲದೆ ತಂದು ಕೊಡೇಕಾ ? 
ಅಮಲ : ದೊಡ್ವನಾದ ಮೇಲೆ, ಆ ಗುಡ್ಡದ ಆಚೆ ಹೊಳೆ ಹಳ್ಳಿಗೆ ಕೆಲಸಕ್ಕೆ 

- ಹೊಗೇನಲ್ಲ, ಆಗ ದುಡ್ಡು ಕೊಡ್ತನೆ ಆಗದಾ ? 
ಸುಧಾ : ಹಾಗೇ ಮಾಡು ನನ್ನ ರಾಜಾ, 
ಅಮಲ : ಹಾಗಾದ್ರೆ ಹೂ ಕೊಯ್ಯೋಂಡು ಬತ್ತೀಯಾ? 
ಸುಧಾ : ಬನೆ. 
ಅಮಲ : ಖಂಡಿತವಾಗಿ ? 
ಸುಧಾ : ಖಂಡಿತ ಬತ್ತೇನೆ. ( ಹೊರಡುವಳು) 
ಅಮಲ : ನನ್ನನ್ನ ಮರೆಯೋದಿಲ್ಲ ಅಲ್ವಾ ? ನನ್ನ ಹೆಸರು ಅನಲ ಅಂತ. ನೆನಪಿ 

ರುತ್ತಾ ? 
ಸುಧಾ : (ಹೋಗುವವಳು ತಿರುಗಿ ) ಓ, ಖಂಡಿತಾ ನೆನಪಿರತ್ತೆ ........ಬರೇನೆ 
ರಾಜ, (ಓಡಿ ನಡೆಯುವಳು.) 

( ಬಾಲಕ ಬಾಲಕಿಯರು ಪ್ರವೇಶಿಸುತ್ತಾರೆ.) 
ಅಮಲ : ( ಚಪ್ಪಾಳೆ ತಟ್ಟುವನು, ಹುಡುಗರು ಈ ಕಡೆ ನೋಡುತ್ತಾರೆ.) ಬರೀರಾ 

ಇಲ್ಲಿ ? 


ಅಂಚೆವಂತೆ 


ಹುಡುಗ ೧ : ನಾವೆಲ್ಲಾ ಆಟ ಆಡೋಕೆಹೋಗ್ತಿದೇವೆ. 
ಅಮಲ . : ಏನು ಆಟ ಆಡ್ತೀರಿ ? 
ಹುಡುಗ ೨ : ಗಾಡೀ ಆಟ ಆಡ್ತವೆ, ಉಳುಮೆ ಆಟ ಆಡ್ತವೆ........ 
ಹುಡುಗ ೩ : ಮದುವೆ ಆಟ ಆಡ್ತವೆ, ಯುದ್ಧದ ಆಟ ಆಡ್ತವೆ........ . 
ಹುಡುಗಿ ೧ : ಹೂ ಕೊಯ್ಯೋ ಆಟ, ರಥೋತ್ಸವದ ಆಟ ........ 
ಅಮಲ : ಓ , ಎಷ್ಟೆಲ್ಲ ಆಟ ಆಡ್ತೀರಿ! ತುಂಬಾ ಚೆನ್ನಾಗಿರುತ್ತೆ , ಅಲ್ವಾ ?. .. ..... 

ಹಗಲೆಲ್ಲಾ ಆಡ್ತೀರಾ ? 
ಹುಡುಗ ೪ : ಹುಂ , ಸಂಜೆವರೆಗೂ ಆಡ್ತವೆ. 
ಅಮಲ : ಆಮೇಲೆ, ಹೊಳೆ ದಡದಲ್ಲಿ ಮನೆಗೆ ಹೋಗಿರಿ, ಅಲ್ವಾ ? 
ಹುಡುಗ ೫ : ಹೌದು, ಕತ್ತಲಾದ ಮೇಲೆ ಮನೇಗೆ ಹೋಗೋದು. 
ಅಮಲ : ಸಂಜೆ ಮನೆಗೆ ಹೋಗೋ ಹೊತ್ತಿಗೆ, ನಮ್ಮ ಮನೇ ಮುಂದೇ 

ಹೋಗಿರಾ ? 
ಹುಡುಗ ೬ : ಯಾಕೆ ?........ನೀನೇ ಬಾ ಹೋಗೋಣ, ಆಡೋದಕ್ಕೆ . 
ಅಮಲ : ನನಗೆ ಮನೆ ಬಿಟ್ಟು ಹೋಗಬಾರು ಅಂತ ವೈದ್ಯರು ಹೇಳಿದಾರೆ. 
ಹುಡುಗಿ ೨ : ಯಾಕೆ, ಮೈಯಲ್ಲಿ ಸರೀ ಇಲ್ವಾ ನಿಂಗೆ ? 
ಹುಡುಗಿ ೩ : ಪಾಪ, ಸೋಲ್ಪೆಟ್ಟದಾನೆ, 
ಹುಡುಗ ೧ : ವೈದ್ಯರ ಮಾತು ಕೇಳ್ಕೊಂಡು ಮನೇಲೇ ಕೂಡ್ತೀಯಾ? 
ಹುಡುಗ ೬ : ಹೋಗೋಣೋ ನಾವು. 
ಅಮಲ : ನೀವೆಲ್ಲ ಸ್ವಲ್ಪ ಹೊತ್ತು ಇಲ್ಲೇ ಅಂಗಳದಲ್ಲಿ ಆಡ್ತೀರಾ ? ನಾನು 

ನೋಡೇನೆ. 
ಹುಡುಗ ೨ : ಇಲ್ಲಿ ಆಡೋದಕ್ಕೆ ಏನಿದೆ ನಮಗೆ ? 
ಅಮಲ .. ....: ಇಲ್ಲಿ ನನ್ನ ಆಟದ ಸಾಮಾನುಗಳೆಲ್ಲ ಇವೆ , ಸುಮ್ಮೆ ಬಿದ್ದಿವೆ. ನಂಗೆ 
- ಒಬೈ ಆಡೋದಕ್ಕೆ ಬೇಜಾರು, ನೀವಾದ್ರೂ ಆಡಬಹುದು. 

( ಎಲ್ಲರ ಮೇಲೆಹೋಗಿ ಆಟದ ಸಾಮಾನುಗಳನ್ನು ಪರೀಕ್ಷಿಸ 

ತೊಡಗುತ್ತಾರೆ.) 
ಹುಡುಗಿ ೪ : ಆ, ಎಷ್ಟು ಚೆನ್ನಾಗಿದೆ ಅಲ್ವಾ ? 


ಅಂಚೆಮನೆ 


ಹುಡುಗ ೩ : ಇಲ್ಲಿ ನೋಡು ಹಡಗು,........ಇದು ನೋಡು ಅಜ್ಜಿ ........ ಓ , ಈ 

ಸಿಪಾಯಿಗೊಂಬೆ ತುಂಬ ಚೆನ್ನಾಗಿದೆ........ 
ಹುಡುಗಿ ೧ : ಈ ರಥ ನೋಡು, ಎಷ್ಟು ಚೆನ್ನಾಗಿದೆ ಅಲ್ವಾ ? 
ಹುಡುಗ ೪ : ಇವನ್ನೆಲ್ಲಾ ಕೊಟ್ಟು ಬಿಡ್ತೀಯಾನಮಗೆ ? 
ಹುಡುಗಿ ೨ : ನಮಗೆ ಕೊಟ್ಟು ಬಿಟ್ರೆ ಬೇಜಾರಾಗೋಲ್ವಾ ನಿಂಗೆ! 
ಅಮಲ : ಬೇಜಾರಿಲ್ಲ ಏನೂ ಇಲ್ಲ. ಎಲ್ಲಾ ತಗೊಳ್ಳಿ, 
ಹುಡುಗ ೬ : ಮತ್ತೆ ಹಿಂದಕ್ಕೆ ಕೊಡೋದು ಬೇಡ್ವಾ ? 
ಅಮಲ : ಬೇಡ, ನಿಮಗೇ ಅದು. .......ನೀವು ದಿನಾ ಬೆಳಿಗ್ಗೆ ಇಲ್ಲಿಗೆ ಬಂದು ಆಟ 

ಆಡಿ ಹೋಗ್ತಿರಾ ? ಈ ಆಟದ ಸಾಮಾನೆಲ್ಲ ಹಳತಾದ್ರೆ ಮತ್ತೆ ಬೇರೆ 

ಹೊಸದು ತರಿಸಿಕೊಡೇನೆ. 
ಹುಡುಗ ೨ : ಓಹೋ , ಅದಕ್ಕೇನು, ಇನ್ನು ದಿನಾ ಬೆಳಿಗ್ಗೆ ಬತ್ತೇವೆ. 
ಹುಡುಗ ೧ : ಹುಂ , ಇನ್ನು ಬನ್ನೋ , ಆಟ ಶುರುಮಾಡೋಣ. 
ಹುಡುಗ ೫ : ಏನು ಆಟ ಆಡೋದು? 
ಹುಡುಗ ೪ : ( ಹುಡುಕುತ್ತಿದ್ದವನು ) ಇಲ್ಲೊ , ಬಣ್ಣದ ಕೋಲುಗಳು, ಎಷ್ಟಿ 

ದಾವೆ ನೋಡಿ! 
ಹುಡುಗಿ ೧ : ಓ , ಎಷ್ಟು ಚೆನ್ನಾಗಿದಾವೆ ಕೋಲು! 
ಹುಡುಗ ೧ : ಹಾಗಾದ್ರೆ ಕೋಲಾಟಾನೇ ಆಡೋಣ ಅಲ್ವಾ ? 
ಹುಡುಗ ೬ : ಹೌದು, ಕೋಲಾಟಾನೇ ಆಡೋಣ. 
ಹುಡುಗ ೧ : (ಕೋಲು ಹಂಚುತ್ತ ) ಹುಂ , ಎಲ್ಲಾ ತಗೋಳೋ ಹಾಗಾದ್ರೆ ........ 

( ಹುಡುಗಿಯರಿಗೆ) ಈ ಕೋಲು ನೀವು ತಗೊಳ್ಳಿ ನಿಮ್ಮದು ಒಂದು 

ಗುಂಪು, ನಮ್ಮದು ಒಂದು ಗುಂಪು........ 
ಹುಡುಗಿ ೩ : ನಮಗೆ ಹಳತಾಗಿರೋ ಕೋಲುಆರಿಸಿ ಕೊಟ್ಟಿದೀಯೆ. 
ಹುಡುಗ ೨ : ಇದೇ ನಿಮ್ಮ ಹೆಂಗಸರದ್ದು , ಯಾವಾಗೂ ತಕರಾರು. 
ಹುಡುಗಿ ೪ : ಇರಲಿ ಬಿಡೇ , ಹ್ಯಾಗಿದ್ರೇನು ? ನಾವು ಅವರಿಗಿಂತ ಚೆನ್ನಾಗಿ ಆಡಿದರೆ 

ಆಯ್ತಲ್ಲ. 
ಹುಡುಗ ೩ : ಹಾಂ , ಎಲ್ಲ ಕೆಳಗಿಳೀರಿ ಅಂಗಳಕ್ಕೆ ಶುರುಮಾಡಿ. ( ಎಲ್ಲರೂ ಕೆಳಗಿಳಿ 


ಅಂಚೆಮನೆ 


ಯುವರು. ಅಮಲನಿಗೆ - ನೀನು ? ಓ , ನಿನ್ನ ಹೆಸರು ಏನು 
.. . .” ಹೇಳಲೇ ಇಲ್ವಲ್ಲ ? 
ಅಮಲ : ಅಮುಲ ಅಂತ. ನೀವೆಲ್ಲ ಆಡಿ, ನಾನು ಇಲ್ಲೇ ನೋಡ್ತಾಕೂತೇನೆ. 

* (ಕೋಲಾಟ ನಡೆಯುತ್ತದೆ. ಅವರಲ ಉತ್ಸಾಹದಿಂದ ನೋಡು 
ತಿದ್ದವನು ಕ್ರಮೇಣ ಸುಸ್ತಾಗಿ ಅಲ್ಲೇ ಮಲಗುತ್ತಾನೆ. 
ಕೋಲಾಟ ನಿಲ್ಲಿಸಿದ ಮೇಲೆ ಒಬ್ಬ ಹುಡುಗ ಕೋಲುಗಳನ್ನೆಲ್ಲ 

ಒಟ್ಟು ಮಾಡುತ್ತಾನೆ, ಎಲ್ಲರೂ ಮೇಲೆ ಬರುತ್ತಾರೆ. . 
ಹುಡುಗಿ ೧ : ನಿದ್ದೆ ಬಂತಾ ? 
ಹುಡುಗಿ ೨ : ಸುಸ್ತು ಆಯಾ ? 
ಹುಡುಗಿ ೩ : ಪಾಪ, ಮೈಯಲ್ಲಿ ಚೆನ್ನಾಗಿಲ್ವಲ್ಲ........ 
ಹುಡುಗ ೧ : ನಿದ್ದೆ ಬಂದುಬಿಡ್ತಾ ? 
ಅಮಲ : ಯಾಕೋ ಸುಸ್ತು , ಕೂರೋಕೆ ಆಗೋಲ್ಲ, ಬೆನ್ನು ನೊಯ್ತಾ ಇದೆ, ತಲೆ 
ಸುತ್ತುತಾ ಇದೆ, ಕಣ್ಣು ಮುಚ್ಚಾ ಇದೆ........ 

( ಢಾಣ್ ....... ಢಾಣ್ ........ ಎಂದು ಗಂಟೆ ಬಾರಿಸುತ್ತದೆ.) 
ಅಮಲ : ಓ , ಗಂಟೆ ! ನನ್ನ ಕರೀತಾ ಇದೆ, ಬಾ ಬಾ ಅಂತ ಹೊಸಾ ದೇಶಕ್ಕೆ , 

- ಎತ್ತರದ ಬೆಟ್ಟಕ್ಕೆ , ನೀಲಿ ಆಕಾಶಕ್ಕೆ ........ . 
ಹುಡುಗ ೨ : ನೀ ಈಗ ಮಲಕೊ . ನಾವು ನಾಳೆ ಬೆಳಿಗ್ಗೆ ಮತ್ತೆ ಬತ್ತೇವೆ. 
ಅಮಲ : ಆಯ್ತು ....... ಇಲ್ನೋಡಿ, ನೀವು ಯಾವಾಗ್ಲ ಹೊರಗಡೇನೇ ಇದ್ದೀರಲ್ಲ , 

ಯಾರಿಗಾದ್ರೂ ರಾಜನ ಅಂಚೆ ಮನುಷ್ಯರು ಗೊತ್ತಾ ? 
ಹುಡುಗ ೩ : ಗೊತ್ತು ಗೊತ್ತು. . 
ಹುಡುಗರು : ನಮಗೆಲ್ಲಾ ಗೊತ್ತು . 
ಹುಡುಗಿ ೪ : ಎದೆ ಮೇಲೆ ಚಿನ್ನದ ಬಿಲ್ಲೆ ಸಿಕ್ಕಿಸಿಕೊಂಡು ತಿರುಗಾಡ್ತಾರಲ್ಲಾ .... 
ಅಮಲ : ಎಷ್ಟು ಜನ ಇದಾರೆ ಅವರು ? 
ಹುಡುಗ ೪ : ತುಂಬಾ ಜನ ಇದಾರೆ ಅವರು, ಒಬ್ಬನ ಹೆಸರು ಮೇಘ ಅಂತ. 

. ಒಬ್ಬನ ಹೆಸರು ಶರತ್ ಅಂತ.... 
ಅವಲ : ನಂಗೆ ಏನಾದ್ರೂ ಕಾಗದ ಬಂದ್ರೆ , ಅವರಿಗೆ ನನ್ನ ಗುರುತು ಗೊತ್ತಾ 


ಅಂಚೆಮನೆ 


ಹುಡುಗ ೫ : ಗೊತ್ತಾಗದೇ ಏನು, ಕಾಗದದ ಮೇಲೆ ನಿನ್ನ ಹೆಸರು ಇರುತ್ತಲ್ಲ.... 
ಅಮಲು: ಬೆಳಿಗ್ಗೆ ನೀವು ಬರೋವಾಗ ಒಬ್ಬ ಅಂಚೆ ಮನುಷ್ಯನ ಕರಕೊಂಡು 

ಬಂದು ನಂಗೆ ಗುರ್ತುಮಾಡಿ ಕೊಡ್ತೀರಾ? 
ಹುಡುಗ ೬ : ಹೋ ! 
ಹುಡುಗ ೧ : ಹೋಗ್ತವೆ ನಾವು. 

[ಹೇಗೋವೆ, ಹೋಗೋವೆ- ಎನ್ನುತ್ತ ಎಲ್ಲರೂ ಓಡೋಡುತ್ತ 
ಹೋಗುವರು. ಮತ್ತೆ ಅವಲ ಮಲಗುತ್ತಾನೆ. ರಸ್ತೆಯಲ್ಲಿ 
ಹಾಡು ಹೇಳುತ್ತ ಕುರುಡ ಛಿದಾವ ದೊಣ್ಣೆ ಹಿಡಿದು ಪ್ರವೇಶಿಸು 

ತಾನೆ, ಹಿಂದಿನಿಂದ ಒಬ್ಬ ಹುಡುಗ ( ಗಣ್ಣ ) ಓಡಿ ಬರುತ್ತಾನೆ.] 
ಗಣ್ಣ : ಅಜ್ಞಾ ........ ಅಜ್ಞಾ ........ 
ಛಿದಾನ : ( ಹಾಡು ನಿಲ್ಲಿಸಿ) ಯಾರೋ ಅದು ? 
ಗಣ್ಣ : ನಾನು, ಅಜ್ಜ , 
ಛಿದಾನ : ಏನು ಬಂದೆಯೋ ? 
ಗಣ್ಣ : ಅಮ್ಮ ಕಳಿಸಿದ್ದು ಅಜ್ಜ , ನೀ ಒಬೈ ಬರಿದ್ದೆಯಲ್ಲಾ , ಕಣ್ಣು ಬೇರೆ 

- ಕಾಣಿಸೋಲ್ಲ, ಎಲ್ಲಾದ್ರೂ ಬಿದ್ದು ಬಿಟ್ರೆ ಅಂತ........ 
ಛಿದಾನ : ಹುಚ್ಚ , ಯಾಕೆ ಬೀಳೇನೆ? ಕಣ್ಣು ಕುರುಡಾದ್ರೆ ಕಾಲು ಕುರುಡು 

ಅಂತ ತಿಳಕೊಂಡ್ಯಾ ? 
: ಅಮ್ಮ ಹೇಳಿದ್ದು ಅಜ್ಜ , ಹೋಗು, ಕಣ್ಣು ಬೇರೆ ಕಾಣಿಸೋಲ್ಲ, 

ಎಲ್ಲಾದ್ರೂ ಬಿದ್ದು ಬಿಟ್ಟಾನು - ಅಂತ. 
ಛಿದಾನ : ಆಗ್ಲಿ , ಬಾ ........ ಮನೆ ಇಲ್ಲ ಮಠ ಇಲ್ಲ ಮಕ್ಕಳಿಲ್ಲ ಮರಿ ಇಲ್ಲ ಅಂತ 

ನಾನು ನಿರಂಬಳ ಇದ್ರೆ , ಈಗ ಊರೇ ನನ್ನ ಮನೆ ಆಗಿಬಿಟ್ಟಿದೆ. 

( ನಗುವನು) 
ಗಣ್ಣ : ಕೈ ಹಿಡಕೊಳ್ಳಲಾ ಅಜ್ಜ ? 
ಛಿದಾನ : ಬೇಡ, ನಾ ನಡೀತೇನೆ, ಗೊತ್ತಾಗುತ್ತೆ , ನೀ ಜೊತೆ ಬಾ , ಸಾಕು........ 

# (ದೊಣ್ಣೆಯಲ್ಲಿ ತಡವುತ್ರ ) ಹಾಂ , ಇದೇ ...... ಇದೇ ಮಾಧವದತ್ತನ 

ಮನೆ ಕಟ್ಟಿ ಅಲ್ವಾ ? 


ಅಂಚೆಮನೆ 


ಗಣ್ಣ : ಹೌದು ಅಜ್ಜ , ಇಲ್ಲಿ ಹೋಗೋಕಾ? ಏನು ಭಿಕ್ಷ ಕೇಳೀಯಾ? 
ಛಿದಾನ : ಹುಂ , ಭಿಕ್ಷಾನೇ ಅನ್ನು.........ಗಣ್ಣ , ಬಾ , ಈ ಮನೇಲಿ ಒಂದು ಗಿಣಿ 

ಇದೆ........(ಕಟ್ಟೆಯ ಮೇಲೆ ಹತ್ತುತ್ತಿದ್ದಂತೆ ಅಮಲ ಎಚ್ಚರಗೊಳ್ಳು 

ತಾನೆ.) 
ಅಮಲ : ಛಿದಾನ ........ ಛಿದಾನ ........ 
ಛಿದಾನ : ಹೂಂ , ನಿನ್ನ ನೋಡೋಕೆ ಬಂದೆ , ಹ್ಯಾಗಿದೀಯೆ ಇವತ್ತು ? 
ಅಮಲ : ಬಾ , ಸ್ವಲ್ಪ ಸುಸ್ತಾಗಿತ್ತು , ಈಗ ಸರಿಯಾಯ್ತು , ಬಾ , ಮೆಲ್ಲಗೆ ಬಾ , 

ಎಡವೀಯೆ........( ಛಿದಾನ ಹತ್ತಿರ ಬರಲು) ಇವತ್ತು ನಂಗೆ ಒಂದು 

ಕುಣಿತ ಹೇಳ್ಕೊಡ್ತೀಯಾ? 
ಛಿದಾನ : ಕುಣಿತ ಹೇಳೊಡಬೇಕಾ ? - ಹುಂ , ಕುರುಡನ ಕುಣಿತ....... 

( ಛಿದಾಮ ಕಲಂ ಬದಿಗಿಟ್ಟು ಮೆಲ್ಲಗೆ ಹೆಜ್ಜೆ ಹಾಕತೊಡಗು 
ತಾನೆ. ಕ್ರಮೇಣ ಅವಲ ಗಣ್ಣ ಕುಣಿತದಲ್ಲಿ ಸೇರಿಕೊಳ್ಳುತ್ತಾರೆ, 

ಕೆಲ ಹೊತ್ತು ಕುಣಿದ ಮೇಲೆ) . 
ಅಮಲ : ( ದಣಿವಾಗಿ ಕೂತು) ಯಾಕೋ ದಣಿವಾಗಿದೆ, ನಿದ್ದೆ ಬಾ ಇದೆ . 
ಛಿದಾನ : ಕುಣಿದು ಸುಸ್ತಾಗಿಬಿಟ್ಟೆ, ಮಗಾ, ಮಲಕ್ಕೊ ........ ನಾ ಹೋಗೇನೆ, 

ನಾಳೆ ಬತ್ತೇನೆ ಮತ್ತೆ , (ಅಮಲನನ್ನು ಮೆಲ್ಲಗೆ ಮುಟ್ಟಿ ಮಲಗಿದ್ದು 
ನೋಡಿ, ಕೊಲೆತ್ತಿಕೊಂಡು ಹೊರಡುತ್ತಾನೆ. ಗಣ್ಣ ಅಮಲನನ್ನೆ 

ನೋಡುತ್ತ ನಿಂತಿದ್ದಾನೆ.) ಗಣ್ಣಾ ......... 
ಗಣ್ಣ : (ಓಡಿ ಬರುತ್ತ ) ಅಜ್ಞಾ ........ 
ಛಿದಾನ : ಬಾರಪ್ಪಾ ಹೋಗೋಣ........ನೋಡಿದೆಯಾ ಗಿಣೀನ....... 

(ಇಬ್ಬರ ನಿಷ್ಕ ವಿಂಸುವರು ) 


( ರಂಗದಲ್ಲಿ ಕತ್ತಲೆ) 


(ಮತ್ತೆ ಬೆಳಕಾದಾಗ ಅದೇ ದೃಶ್ಯ , ( ಆದರೆ ಪ್ರಾಯಃ ಕೆಲವು 
ದಿನ ಕಳೆದಿವೆ . ಅವರಲ ಹಾಗೇ ಮಲಗಿದ್ದಾನೆ, ಒಬ್ಬ ಆಳು 
ಸುತ್ತಲ ತೆರೆ ಕಟ್ಟಿ ಗಾಳಿ ಬೆಳಕು ಬರದಂತೆ ಮಾಡುತ್ತಿದ್ದಾನೆ. 
ಮಾಧವದತ್ತೆ ಅದನ್ನೇ ನೋಡುತ್ತ ನಿಂತಿದ್ದಾನೆ.) 


ಮಾಧವದತ್ತ : ಮೆಲ್ಲಗೆ, ಮೆಲ್ಲಗೆ ಕಟ್ಟು , ಎಚ್ಚರಾಗಿಹೋದೀತು. 
ಆಳು : ಯಜಮಾನೆ , ಬಾಬು ಏನಾದ್ರೂ ಎಚ್ಚರಾಗಿ ಈ ಕಟ್ಟಿರೋದನ್ನೆಲ್ಲ 

ನೋಡಿದ್ರೆ ಮಾತ್ರ , ಎದೆ ಒಡೆಂಬಿಡ್ತಾನೆ! 
ಮಾಧವದತ್ತೆ : (ತನ್ನಷ್ಟಕ್ಕೆ ಎನ್ನುವ ಹಾಗೆ) ಹುಂ , ಪಾಪ, ಗಾಳಿ ಬೆಳಕು ಗುಡ್ಡ ಬೆಟ್ಟ 

ಅಂತ ಬಾಯಿ ಬಿಡ್ತಿದೆ ಮಗು ; ಆ ವೈದ್ಯನೋ ಗಾಳಿ ಬರಬಾರದು 
ಬೆಳಕು ಬರಬಾರದು ಅಂತ ಮೂರು ಹೊತ್ತೂ ಹೊಡ್ಕೊತಿರಾನೆ...... 
ದೇವರೇ , ಇಂಥ ಬಂಗಾರದಂಥ ಮಗು ತಂದೂ ಅದನ್ನ ಸುಖವಾಗಿ 
ಸಾಕಿಕೊಳ್ಳೋದು ನನ್ನ ಹಣೇಲಿ ಬರೀಲಿಲ್ಲ . ...... ಆಯ್ಕೆನೋ ಕಟ್ಟ ? 
...... ಸರಿಯಾಗಿ ಕಟ್ಟಿದೀಯಾ ?...... ( ಅದನ್ನೆಲ್ಲ ಪರೀಕ್ಷಿಸುತ್ತ ಹೊರಗೆ 
ಹೋಗುವನು.) 

( ಅಮಲನಿಗೆ ಎಚ್ಚರವಾಗಿ ಆತ ಮೆಲ್ಲನೆ ಎದ್ದು ಸತ್ಯ ನೋಡು 
ತಾನೆ. ಎದುರು ಪಂಜರ ಕಾಣುತ್ತದೆ. ಅದರ ಎದುರು ಹೋಗಿ 
ಅದನ್ನೇ ನೋಡುತ್ತ ನಿಲ್ಲುತ್ತಾನೆ. ಅಷ್ಟರಲ್ಲಿ ಹೊರಗಿನಿಂದ 

ಮಾಧವದತ್ತ ಬರುತ್ತಾನೆ.) 
ಮಾಧವದತ್ತ : ಅಮಲ.... 
ಅಮಲ : ಇದೇನು ಮಾವ , ಕತ್ತಲಾಗಿಹೋಯ್ತು ? 
ಮಾಧವದತ್ತ : ಪಂಡಿತರು ಗಾಳಿ ಬೆಳಕು ಬರಬಾರು ಅಂತಾರೆ ಮಗು. ಅವರು ಹೇಳಿದ 

ಹಾಗೆ ಕೇಳದಿದ್ರೆ ನಿನಗೆ ಗುಣ ಆಗೋಕಲ್ಲ..... 
ಅಮಲ : ಹಾಗಾದ್ರೆ ಇವತ್ತು ಒಂದು ದಿನ ಇರಲಿ ; ನಾಳೆ ಇವನ್ನೆಲ್ಲಾ ತಗೆಸಿ 

ಬಯಲು ಮಾಡಿಸಿಬಿಡ್ತೀಯಾ ಮಾವ ? 


೩೦ . 


ಅಂಚೆಮನೆ 


ಮಾಧವದತ್ತ : ಆಗ್ಲಿ ಮಗು. 
ಅಮಲ 

: ಮಾವ.. ..... ಈ ಪಂಜರ, ರಾತ್ರಿಯೆಲ್ಲ ಅರಚುತ್ತಲ್ಲಾ ಯಾಕೆ ಮಾವ ? - 
ಮಾಧವದತ್ತ : ನಿನಗೇನೋ ಭ್ರಮೆ ಅಮಲ. 
ಅಮಲ : ಇಲ್ಲ ಮಾವ...... ರಾತ್ರಿ , ಎಲ್ಲ ಕತ್ತಲಾಗಿರೋವಾಗ, ಢಣ್ ... ಢಾಣ್ 

....... ಅಂತ ಗಂಟೆ ಹೊಡೆದದ್ದೇ , ಈ ಪಂಜರ ತೂಗಾಡೋಕೆಶುರು 
ವಾಯು , ಅದಾದ ಮೇಲೆ ಅರಚೋಕೆ ಹಿಡೀತು, ಆ ದಿನ ಒಂದು 
ದೊಡ್ಡ ಕಾಮಳ್ಳಿ ಹಕ್ಕಿ ರೆಕ್ಕೆ ಮುಕ್ಕೊಂಡು ಇಲ್ಲಿ ಅಂಗಳದಲ್ಲಿ ಬಿದ್ದು 

T , ಅರಚಿತಲ್ಲ. ಹಾಗೆ! 
ಮಾಧವದತ್ತ : ಹೇಳಿದ್ದಲ್ಲಾ ಮಗು, ನಿನಗೆ ಭ್ರಮೆ ; ಹಗಲೆಲ್ಲ ಹೀಗೆ ಕೂತಿರೀಯೆ, 

ಏನೇನೋ ಯೋಚೆ ಮಾಡ್ತಾ ....... 
ಅಮಲ : ಇಲ್ಲಿ ಕೂತರೆ ಚೆನ್ನಾಗಿರುತ್ತೆ ಮಾವ, ನೋವುಕೂಡಹೋಗಿಬಿಡುತ್ತೆ . 
ಮಾಧವದತ್ತ : ಇಲ್ಲಿ ಕೂತು ಇಡೀ ಊರಿನ ಹುಡುಗರು ಮುದುಕರು ಎಲ್ಲರ ಸ್ನೇಹ 

ಮಾಡ್ಕೊಂಡಿದೀಯೆ, ದಿನಾ ಮನೆ ಮುಂದೆ ಸಂತೆ ನೆರೆದ ಹಾಗೆ ಜನ 
ಸೇರಾರೆ. ಹಾಗೆ ಮಾತಾಡ್ತಾ ಕೂತರೆ ನಿಂಗೆ ಗುಣ ಆಗೋದು ಹ್ಯಾಗೆ ? 

ಒಳಗಾದ್ರೂ ಹೋಗಿಮಲಕ್ಕೊಬಾರದಾ ? 
ಅಮಲ : ಇಲ್ಲ ಮಾವ, ನಾನು ಇಲ್ಲಿ ಇಲ್ಲೆ ಹೋದ್ರೆ ಆ ಫಕೀರ ತಾತ ಬಂದೋನು, 

ನಾನು ಇಲ್ಲ ಅಂತ ತಿಳ್ಕೊಂಡು ಹೋಗಿಬಿಡ್ತಾನೆ. 
ಮಾಧವದತ್ತ : ಯಾರು ಅವನು ಫಕೀರ ತಾತ ? 
ಅಮಲ : ದಿನಾ ಬಾನೆ, ನಿನಗೆ ಗೊತ್ತಿಲ್ವಾ ? ದಿನಾ ಬಂದು ನನಗೆ ದೇಶ 
* ದೇಶಾಂತರದ ಕಥೇನೆಲ್ಲ ಹೇಳ್ತಾನೆ..... ಇನ್ನೇನು ಬರೋ ಹೊತ್ತು ...... 

( ಫಕೀರನ ವೇಷ ಧರಿಸಿದ ತಾತ ಬರುತ್ತಾನೆ.) 
ಅಮಲ : ಇವನೇ ಮಾವ, ಫಕೀರ ತಾತ, ನಿಂಗೆ ಗೊತ್ತಿಲ್ವಾ ? 
ಮಾಧವದತ್ತ : ಇವನು ! 
ತಾತ : ( ಮಾಧವದತ್ತನಿಗೆ ಸನ್ನೆ ಮಾಡಿ) ಹೌದಪ್ಪ , ನಾನೇ ಫಕೀರ....... 
ಅಮಲ : ಬಾ , ತಾತ....... ಬಾ , ಇಲ್ಲೇ ಕೂತ್ಕ ....... ಈ ಸಲ ಎಲ್ಲಿಗೆ, 

ಹೋಗಿದ್ದೆ ತಾತ ? 


ಅಂಚೆಮನೆ 


ತಾತ 


ತಾತ. : ಕ್ರೌಂಚದ್ವೀಪಕ್ಕೆ ಹೋಗಿದ್ದೆನಪ್ಪಾ , ಅಲ್ಲಿಂದ್ದೇ ಈಗ ಬರಿರೋದು. 
ಮಾಧವದತ್ತ : ಏನು, ಕೌ೦ಚದ್ವೀಪಕ್ಕೆ ? 
ತಾತ : ( ಮಾಧವನಿಗೆ) ಯಾಕೆ , ಆಶ್ಚರ್ಯವಾಈ ಭಿಕಾರಿ ಮುದುಕ ಹ್ಯಾಗೆ 

ಅಷ್ಟು ದೂರಹೋಗಿ ಬಂದ ಅಂತ ? ನಂಗೇನು ವಾಹನ ಬೇಡ, ತಿಂಗಳು 
ಗಟ್ಟಲೆ ಪ್ರಯಾಣ ಮಾಡೋ ರಗಳೆ ಇಲ್ಲ. ನನ್ನ ಮಂತ್ರದ ಕಂಬಳಿ 
ಕಂಕುಳಲ್ಲಿಟ್ಟು ಕೊಂಡೆ ಅಂದರೆ ಆಯ್ತು , ಎಲ್ಲಿಗೆ ಬೇಕಂದ್ರೆ ಅಲ್ಲಿಗೆ, 

ಕಣ್ಣು ಮುಚ್ಚಿ ಒಡೆಯೋದ್ರಲ್ಲಿ ಹೋಗಿದ್ದೇನೆ. 
ಅಮಲ : ತಾತ, ತಾತ...... ನಂಗೆ ಗುಣ ಆದೇಲೆ ಆ ಮಂತ್ರ ಎಲ್ಲಾ ನಂಗೆ 

ಕಲಿಕು, ನಾನು ಹಿಂದೇ ಹೇಳಿದೇನೆ - ನೆನಪಿದೆಯಾ ? 
: ಓ, ನಿಂಗಲ್ಲದೆ ಮತ್ಯಾರಿಗೆ ಕಲಿಸಲಿ ಮಗು? ಗುಡ್ಡ - ಬೆಟ್ಟ , ಸಮುದ್ರ 

ನದಿ, ಅಡವಿ - ಬಯಲು -ಎಲ್ಲಂದರಲ್ಲಿ ತಿರುಗಾಡೋ ಮಂತ್ರ ಕಲಿಸ್ತೇನೆ. 
ಮಾಧವದತ್ತ : ಏನು ನಿಮಗೆಲ್ಲರಿಗೂ ಹುಚ್ಚು ಹಿಡಿದು ಹೋಯ್ತಾ ? 
ಅಮಲ : ಕ್ರೌಂಚ ದ್ವೀಪ ಹೇಗಿದೆ ತಾತ, ಹೇಳು ನೋಡೋಣ? 

: ಓ , ಅದು ವಿಚಿತ್ರವಾದ ಸ್ಥಳ ಮಗೂ ........ ಹಕ್ಕಿಗಳ ರಾಜ್ಯ ಅದು ; 

ಅಲ್ಲಿ ಮನುಷ್ಯರೇ ಇಲ್ಲ, ಇರೋದೆಲ್ಲಾ ಹಕ್ಕಿಗಳೇ , ಯಾ ಹೊತ್ತಿಗೆ 

ನೋಡಿದ್ರೂ ಅಲ್ಲಿ ಹಕ್ಕಿಗಳು ಹಾಡ್ತಾ ಕುಣೀತಾ ಇವೆ. 
ಅಮಲ : ಓ , ಎಷ್ಟು ಚಂದ ಇರಬಹುದು ! ....... ತಾತ, ಅದು ಸಮುದ್ರದ 

ದಂಡೇಲಿ ಇರೋದಲ್ವಾ ? 

. : ಹುಂ , ಸಮುದ್ರದ ದಂಡೇಲೇ ಇರೋದು. 
ಅಮಲ : ಅಲ್ಲಿ, ಗುಡ್ಡಗಳೆಲ್ಲ ನೀಲಿ ಬಣ್ಣ ಅಲ್ವಾ ತಾತ ? 
ತಾತ :ಹೌದು 
, ಗುಡ್ಡ ಎಲ್ಲ ನೀಲಿ, ಅದರ ಮೇಲೆ ಸೂರ್ಯನ ಕಿರಣ 

ಹಾಸಿತು ಅಂದ್ರೆ ಓಕುಳಿ ಆಡೋ ಹಾಗೆ ಕಾಣುತ್ತೆ . 
ಅಮಲ : ಆ ಗುಡ್ಡದ ಮೇಲೆ ಪುಟ್ಟ ಪುಟ್ಟ ಹಳ್ಳಗಳಿವೆಯಾ ? 
ತಾತ : ಇಲ್ಲದೆ ಉಂಟೆ ? ಜುಳು ಜುಳು ಜುಳು ಹರೀತಿದ್ದಾನೆ. 
ಅಮಲ : ಅಲ್ಲಿ ನೀನು ಏನು ಮಾಡಿದೆ ತಾತ ? 
ತಾತ : ಹಕ್ಕಿಗಳ ಜೊತೆ ಕುಣಿದೆ , ಹಳ್ಳದ ಜೊತೆ ಮಾತಾಡಿದೆ. ಒಂದು ಬಂಡೆ 


ತಾತ 


ಅಂಚೆಮನೆ 


ತಾತ 


ಹತ್ತಿರ ಹೋದೆ; ಅದು ಒಂದು ಚಂದ ಕಥೆ ಹೇಳಿತು. 
ಅಮಲ : ನಂಗೆ ಹೇಳೋಲ್ಯಾ ಆ ಕತೆ ? 
ತಾತ : ನಿಂಗೆ ಹೇಳೋಕೆ ಅಂತಲೇ ಕೇಳಿಕೊಂಡು ಬಂದದ್ದು ಅದು ; ಉದ್ದ 

ಕತೆ , ಆಮೇಲೆ ಹೇಳೇನೆ. 
ಅವಲ : ಅಲ್ಲಿ ಊಟ ತಿಂಡಿಗೆ ಏನು ಮಾಡಿದೆ ? 

: ಅಯ್ಯೋ , ಸಮೃದ್ಧಿ ! ಅಲ್ಲಿ ತಿಂದಿದ್ದು ಇನ್ನೂ ಅರಗಿಲ್ಲ ನಂಗೆ. ಆ ಹಕ್ಕಿ 
: ಗಳು , ಸಾಲು ಸಾಲೇ ಬಂದು ಏನೇನೋ ಹಣ್ಣೆಲ್ಲ ತಂದೊಟ್ಟವು. 

ಎಷ್ಟು ರುಚಿ ಅಂತಿಯಾ ! 
ಮಾಧವದತ್ತ : ನಿಮಗಂತೂ ಹುಚ್ಚು ; ಇನ್ನು ನನಗೂ ಹುಚ್ಚು ಹಿಡಿಸ್ಬಿಡ್ತೀರಾ ಅಷ್ಟೆ ! 
ಅಮಲ : ಮಾವ, ಆ ಮೊಸರಿನವನು ಬಂದು ಹೋದನಾ ? 
ಮಾಧವದತ್ತ : ಓ , ಆಗಲೇ ಹೋದ. ಈ ನಿನ್ನ ಫಕೀರನೀಗೆ ಕ್ರೌಂಚದ್ವೀಪದಲ್ಲಿ ಹಕ್ಕಿ 

ಗಳು ತಿನ್ನೋಕೆ ಕೊಡ್ತನೆ ಅಂದ್ರೆ , ಅವನು ಮೊಸರು ಮಾರಿಯೇ 
ಹೊಟ್ಟೆ ತುಂಬಿಸ್ಕೊಬೇಕಲ್ಲ......... ಅವನು ನಿನಗೇ ಅಂತ ಒಂದು 
ಬಟ್ಟಲು ಮೊಸರು ತೆಗೆದಿಟ್ಟು ಹೋಗಿದ್ದಾನೆ, ಅವರ ಹಳ್ಳಿಲಿ, ಅವನ 
ತಂಗೀ ಮಗಳಿಗೆ ಮದುವೇನಂತೆ ; ಓಲಗದವರಿಗೆ ಹೇಳೋಕಂತೆ 

ಅದಕ್ಕೆ ಬೇಗ ಹೋದ 
. 
ಅಮಲ : ಅವಳನ್ನ ನಂಗೆ ಕೊಟ್ಟು ಮದುವೆ ಮಾಡಿಸ್ತೇನೆ ಅಂದಿದ್ಯಲ್ಲಾ ...... 
ತಾತ : ಹೌದಾ? ಮೋಸ ಮಾಡಿಬಿಟ್ಟನಾ ? 
ಅಮಲ : ಇಲ್ಲ ತಾತ , ಅನನು ಸುಳ್ಳು ಹೇಳೋದಿಲ್ಲ. ಈ ಸುದ್ದೀನೇ ಸುಳ್ಳಾ 

ಗಿರಬೇಕು, 
ಮಾಧವದತ್ತ : ಆಯ್ತು ಬಿಡಿ, ನಾನು ಕೇಳಲಾರೆ, ಇನ್ನೊಂದು ಕ್ಷಣ ಇಲ್ಲಿದ್ರೆ ನನಗೆ 

ಹುಚ್ಚು ಹಿಡಿಯುತ್ತೆ ....... (ಹೋಗುವನು.) 
ಅಮಲ : ಮಾನ ಹೋಗಿಬಿಟ್ಟ ತಾತ, ಈಗಲಾದ್ರೂ ನನ್ನ ಕಿವೀಲಿ ಹೇಳು, 

ಮೆಲ್ಲಗೆ, ರಾಜನಿಂದ ನನ್ನ ಹೆಸರಿಗೆ ಏನಾದ್ರೂ ಕಾಗದ ಬಂತಾ ? 
: ಬರುತ್ತೆ ಮಗು, ಅದಕ್ಕೆ ಯಾಕೆ ಆತುರ ? ಬಂದೇ ಬರುತ್ತೆ . ಇವತ್ತು 
ನಾಳೇನೇ ಬಂದ್ರೂ ಬರಬಹುದು, ಸ್ವಲ್ಪ ತಡವಾದರೂ ಆಗಬಹುದು.... 


ತಾತ 


ಅಂಚೆಮನೆ 


ಅಮಲ : ತಡವಾಗೋಲ್ಲ, ಇವತ್ತು ನಾಳೇನೇ ಬರುತ್ತೆ ತಾತ. ಇನ್ನೇನು ಬಂದ್ದಿ 

ಡುತ್ತೆ .. .... . ರಾಜನ ಅಂಚೆಯೋನುಎದೇಗೆ ಬಿಲ್ಲೆ ಸಿಕ್ಕಿಸ್ಕೊಂಡು, ರಾತ್ರಿ 
ಕತ್ತಲೇಲಿ, ಆ ಬೆಟ್ಟದ ಅಂಕುಡೊಂಕು ದಾರೀಲಿ, ಕೈಯಲ್ಲಿ ಲಾಟೀನು 
ಹಿಡ್ಕೊಂಡು ಇಳಿದಿಳಿದು ಬಾನೆ; ಅವನ ಹೆಗಲಲ್ಲಿ ಕಾಗದ ತುಂಬಿದ 
ಚೀಲ ಇರುತ್ತೆ ; ಅವನ ಹಿಂದೆ ಜೂಲುನಾಯಿ ಓಡಿ ಬಾ ಇರುತ್ತೆ 

........ ಇನ್ನೇನು ಬಂದುಬಿಡ್ತಾನೆ ತಾತ !........ ಓ , ಎಷ್ಟು ಖುಶಿ ಆಗ್ತಿದೆ ! 
ತಾತ : ರಾಜ ತುಂಬ ಒಳ್ಳೆಯೋನು ಮಗು, 
ಅಮಲ : ಹೌದಂತೆ . ಆದ್ರೆ , ಯಾರೂ ಅವನನ್ನ ನೋಡಿಯೇ ಇಲ್ವಂತಲ್ಲ , ಅವನು 

ಯಾರಿಗೂ ಕಾಣಿಸ್ಕೊಳ್ಳೋದೆಇಲ್ಲಂತೆ............ನೀನು ನೋಡಿದೀಯಾ 

ತಾತ ? 
ತಾತ ": ನೋಡಿಲ್ಲಪ್ಪ , ನೋಡೋಕು, 
ಅವಲ : ಹುಷಾರಾದ ಮೇಲೆ ನಾನು ಒಂದು ದಿನ ಹೋಗಿ ಅವನನ್ನ ನೋಡೋಕು. 

ಆ ಛದಾವನ ಜತೆ ಭಿಕ್ಷೆ ಬೇಡಿಕೋತಹೋಗೇನೆ. 

: ಯಾರು ಛಿದಾನು ? 
ಅಮಲ : ನೀನು ನೋಡಿಲ್ವಾ ? ದಿನಾ ಇಲ್ಲಿ ಬರಾನೆ. ಒಳ್ಳೆ ಹಾಡು ಹೇಳ್ತಾನೆ, 

ಚಂದ ಕುಣೀತಾನೆ ಪಾಪ, ಅವನಿಗೆ ಕಾಣಿಸೋಲ್ಲ. 
ತಾತ : ತುಂಬಾ ಜನ ಸ್ನೇಹ ಮಾಡೋ ಡುಂಬಿಟ್ಟಿದೀಯಾ ನೀನು, 
ಅಮಲ : ಹುಂ , ತಾತ . ಈಗ ಇಲ್ಲಿ ಕೂತಿರೋಕೆ ನಂಗೆ ಬೇಜಾರೇ ಆಗೋಲ್ಲ. 

ಮೊದ್ದು ಬಹಳ ಬೇಜಾರಾಗಿತ್ತು . ಈಗ, ರಾಜ ಕಟ್ಟಿಸಿದ ಅಂಚೆಮನೆ 
ನೋಡ್ತಾ ಕೂತಿದ್ದೇನೆ. ಮತ್ತೆ , ನೀನು, ಛಿದಾನ , ಮೊಸರಿನೋನು, 

ಸುಧಾ ಎಲ್ಲಾ ಬತ್ತೀರಿ. ಹೊತ್ತು ಹೋದ್ದೇ ತಿಳಿಯೋದಿಲ್ಲ. 
ಮಾಧವದತ್ತ : ( ಪ್ರವೇಶಿಸುತ್ತ ) ಅಂತ ನೀವು ನನ್ನ ತಲೆಗೇ ತಂದಿಡ್ತೀರಿ! 
ತಾತ : ಏನಾಯ್ತಪ್ಪ ? 
ಮಾಧವದತ್ತ : ಈ ಅಮಲನಿಗೆ ಕಾಗದ ಬರೆಯೋಕೆ ಅಂತ್ತೇ ರಾಜ ಇಲ್ಲಿ ಅಂಚೆಮನೆ 

ಕಟ್ಟಿಸಿದಾನೆ ಅಂತ ಎಲ್ಲರ ಎದುರಿಗೂ ನೀವು ಹೇಳೀರಂತೆ........ 
ತಾತ : ಅದರಿಂದ ಏನಾಯ್ತು ? 


ತಾತ 


ಅಂಚೆಮನೆ 


ವೈದ್ಯ 


ಮಾಧವದತ್ತ : ನಮ್ಮ ಊರಿನ ಪಂಚಾನನ ಮುಖಂಡ ಇದ್ದಾನಲ್ಲ, ಅವನು ಇದನ್ನ 

ರಾಜನ ಕಿವೀಗೆ ಮುಟೋ ಹಾಗೆ ಮಾಡಿದನಂತೆ . ಇನ್ನೇನು ರಾಜ 

ಭಟರು ಬಾರೆ, ನನ್ನ ಹಿಡ್ಕೊಂಡು ಹೋಗೋಕೆ. 
ಅಮಲ : ಬಂದ್ರೆ ನನ್ನ ಕಳಿಸು ಮಾವ, ನಾನು ಹೋಗೇನೆ ರಾಜನ ಹತ್ತಿರ, 
ಮಾಧವದತ್ತ : ಸುಮ್ನರು ಅಮಲ, ನಿಂಗೆ ತಿಳಿಯೋಲ್ಲ. 
ತಾತ : ಮಕ್ಕಳ ಮೇಲೆ ಸಿಟ್ಟು ಮಾಡೋನುರಾಜ ಅಲ್ಲ. ಸುಮ್ಮನೇ ನೀ ಯಾಕೆ 
ಹೆದರಿಕೊತೀಯೆ ? 

[ವೈಧ್ಯ ವಾಣಿಯ ಜೊತೆ ಪ್ರವೇಶಿಸುವನು] 
ಮಾಧವದತ್ತ : ಬನ್ನಿ ವೈದ್ಯರೆ. 
ವೈದ್ಯ : ಮಾಣಿ........ 
ಮಾಣಿ : ಗುರುಗಳೆ.... 

ಈ : ಬಂದೆಯಾ..... 
ಮಾಣಿ : ಬಂದೆ ಗುರುಗಳೆ.. 
ವೈದ್ಯ : ( ಮಾಧವದತ್ತನಿಗೆ) ಇವತ್ತಿನ ಸ್ಥಿತಿ ಯಾವ ಪ್ರಕಾರ ಇದೆ ? 
ಅಮಲ : ಚೆನ್ನಾಗಿದೇನೆ ವೈದ್ಯರೆ, ಗುಣ ಆದ ಹಾಗೆ ಅನ್ನಿಸತ್ತೆ ಇವತ್ತು . 

: ( ಅಮಲನನ್ನು ದೃಷ್ಟಿಸಿ ನೋಡಿ, ಅನಂತರ ಮಾಧವದತ್ತನನ್ನು ಪಕ್ಕಕ್ಕೆ 
ಕರೆದು) ಇಕೋ , ಇದು ಒಳ್ಳೆ ಸೂಚನೆ ಅಲ್ಲ. ಹುಡುಗ ಲಘುವಾಗಿ 
ಬಿಟ್ಟಿದ್ದಾನೆ............ಒಳ್ಳೆ ಸೂಚನೆ ಅಲ್ಲ, ನಿಜವಾಗಿ ಕಠಿಣ ಪರಿಸ್ಥಿತಿ. 

ಇಕೋ , ಚಕ್ರಧರ ಹೇಳ್ತಾನೆ.... 
ಮಾಧವದತ್ತ : ವೈದ್ಯರೆ, ಇನ್ನು ಮಾತ್ರ ಆ ನಿಮ್ಮ ಚ್ಯವನ ಚಕ್ರ ಇವರ ಸುದ್ದಿ ಎತ್ತ 

ಬೇಡಿ! ನನಗೆ ತಲೆ ರೋಷ ಹಿಡಿದು ಹೋಗುತ್ತೆ , 
: ಅಲ್ಲಪ್ಪಾ , ಇವನಿಗೆ ಹೊರಗಿನ ಗಾಳಿ - ಬಹಿರ್ವಾತ ತಗಲಿಬಿಟ್ಟಿದೆ. 

ಅದಕ್ಕೇ ನಾನು ಕಠಿಣ ಅಂತಿರೋದು. . 
ಮಾಧವದತ್ತ : ಒಟ್ಟಿನಲ್ಲಿ ನನಗೆ ಋಣ ಇಲ್ಲ, ವೈದ್ಯರೆ, ನೀವು ತಾನೇ ಏನು ಮಾಡ್ತೀರಿ! 

ಆ ಆಡಿಕೊಂಡಿದ್ದ ಹುಡುಗನ್ನ ಈ ನನ್ನ ಹಾಳು ಮನೆಗೆ ತಂದದ್ದೇ 
ತಪ್ಪಾಯ್ತು. ಅಲ್ಲೇ ಇದ್ದಿದ್ರೆ ಸುಖವಾಗೇ ಇದ್ದನೋ ಏನೋ , ಆ 


ವೈದ್ಯ 


ಅಂಚೆವಂತೆ 


೩೫ 


ಗಿಳಿ ತಂದು ಸಾಕಿದ ಹಾಗೇ ಆಯ್ತು , ನನ್ನ ಹಣೆ ಬರಹ, 
ವೈದ್ಯ : ( ರಸ್ತೆಕಡೆನೋಡಿ) ಎಲಾ, ಪಂಚಾನನ ಮುಖಂಡ!........ ಇವನ್ಯಾಕಪ್ಪ 

ಇಲ್ಲಿಗೇ ಬರಿದಾನೆ !........ ಗ್ರಹಚಾರ ವಕಿಸಿತು........ ಮಾಧವದು , 
ನಾನು ಬೆಳಿಗ್ಗೆ ಬಂದು ನೋಡಿ ಔಷಧ ಕೊಡೇನೆ, ಈಗ ಸ್ವಲ್ಪ ಕೆಲಸ 

ಇದೆ. ....... ಬರೇನೆ........( ಹೊರಡುವನು.) 
ಮಾಧವದತ್ತ : ಆಗಲಿ ವೈದ್ಯರೆ, ( ಒಳಗೆ ಹೋಗುವನು.) 
ವೈದ್ಯ : ( ಮುಂದೆ ಹೋದವನು ತಿರುಗಿ) ಮಾಣಿ........ 
ಮಾಣಿ : ( ಹಾರಿ ಓಡುತ್ತ ) ಗುರುಗಳೇ ........ 
ವೈದ್ಯ : ಬಾ ಬೇಗ........ನೀನೊಬ್ಬ ಮುಠಾಳ.... 

[ ವೈದ್ಯ , ಮಾಣಿ ನಿಷ್ಮಿ ಸುವರು. ಕೊಡೆ ಹಿಡಿಸಿಕೊಂಡು 

ಪಂಚಾನನ ವಂಖಂಡ ಪ್ರವೇಶಿಸುತ್ತಾನೆ.] 
ಮುಖಂಡ : ( ಅಮಲನ ಕಡೆ ಬರುತ್ತ ) ಏಯ್ ಹುಡುಗ........ 
ತಾತ : ಷ್ , ಗಲಾಟೆ ಮಾಡೋಡಿ....., 
ಅಮಲ : ( ಕಣ್ಣು ಮುಚ್ಚಿದ್ದವನು ತೆರೆಯುತ್ತ ) ಇಲ್ಲ ತಾತ, ನಂಗೆ ನಿದ್ದೆ ಬಂದಿದೆ 

ಅಂತ ತಿಳ್ಕೊಂಡೆಯಾ ? ಇಲ್ಲ, ನಂಗೆ ಎಲ್ಲಾ ಮಾತೂ ಕೇಳ್ತಾ ಇದೇ 
ದೂರದೂರದ ಮಾತುಗಳೂ ಕೇಳ್ತಾ ಇವೆ... .. ನನ್ನ ಅಪ್ಪ ಅಮ್ಮ 
ಮಾತಾಡ್ತಿರೋದು, ಹಳ್ಳಿಲಿ ಹಲಸಿನ ಮರದ ಮೇಲೆ ಹುರುಳಿ ಹಕ್ಕಿ 
ಅರಜ್ಞಾ ಇರೋದು'... ಎಲ್ಲಾ 

[ ಮಾಧವದತ್ತ ಒಳಗಿಂದ ಬರುವನು.] 
ಮುಖಂಡ : ಏನಯ್ಯಾ ಮಾಧವದ ಈಚೀಚೆ ಬಹಳ ದೊಡ್ಡ ಮನುಷ್ಯ ಆಗಿಬಿಟ್ಟೆ 

ಅಲ್ವಾ ನೀನು ? 
ಮಾಧವದತ್ತ : ಇದೇನು ಹೇಳೀರಿ ಮುಖಂಡರೆ ? ನಮ್ಮನ್ನು ಯಾಕೆ ಹಾಸ್ಯ 

ಮಾಡ್ತೀರಿ ? ನಾವು ಸಾಮಾನ್ಯ ಜನರು, 
ಮುಖಂಡ : ನಿಮ್ಮ ಹುಡುಗ ಗಾಜನ ಕಾಗದಕ್ಕೆ ಕಾಯ್ತಾ ಇದಾನಂತೆ ! 
ಮಾಧವದತ್ತ : ಹುಡುಗ, ಏನೂ ಅರಿಯದ ಮಗು........ 
ಮುಖಂಡ : ನಂಗೆಲ್ಲಾ ತಿಳಿಯುತ್ತೆ ನಿನ್ನ ಆಟ ! ಅಂತೂ ರಾಜನ ಬುಡಬುಡಕ್ಕೆ 


೩೬ 


ಅಂಚೆಮನೆ 


ಹೋಗಿಬಿಟ್ಟೆ ಅನ್ನು ........ಏಯ ಹುಡುಗಾ, ಆಂಚೆಮನೆ ನಿನಗೆ 
ಅ೦ತೈ ಕಟ್ಟಿಸಿದ್ದು ರಾಜ ........ ನಿನ್ನ ಹೆಸರಿಗೆ ಕಾಗದ ಬರಿದಾನೆ 

ನೋಡುರಾಜ ! 
ಅಮಲ : ಹೌದಾ, ನಿಜವಾಗಿ ? 
ಮುಖಂಡ : ನಿಂಗೂ ರಾಜಂಗೂ ಭಾರೀ ಸ್ನೇಹ ಅಲ್ವಾ ? ( ಒಂದು ಖಾಲಿ ಬಿಳಿ 

ಹಾಳೆ ತೆಗೆದು ಕೊಡುತ್ತ ) ಕಾಗದ ಬರಿದಾನೆ ತಗೋ ರಾಜ....... . 
ಅಮಲ : ಅಥವಾ ತಮಾಷೆ ಮಾಡ್ತಿದೀರಾ ?........ ತಾತ, ನಿಜವಾಗಿ ಹೇಳು, 

ಇದು ರಾಜನಿಂದ ಬಂದ ಕಾಗದ ಹೌದಾ ? 
ತಾತ : ಹೌದು ಮಗು, ಸುಳ್ಳಲ್ಲ. 
ಅಮಲ : (ನೋಡುತ್ತ ) ಆದ್ರೆ , ನಂಗೆ ಅಕ್ಷರಗಳೇ ಕಾಣೋದಿಲ್ವಲ್ಲ ? ಬರೀ 

ಬಿಳೀ ಹಾಳೆ ಮಾತ್ರ . ...... ಮುಖಂಡರೆ , ಕಾಗದದಲ್ಲಿ ಏನು ಬರೆದಿದೆ, 

ಹೇಳಿ, 
ಮುಖಂಡ : ಇನ್ನು ಎರಡು ದಿನಗಳಲ್ಲಿ ರಾಜ ನಿನ್ನ ಮನೆಗೆ ಬರಾನಂತೆ, ತಿಂಡಿ 

ಮಾಡಿ ಇಡೋಕಂತೆ ನಿನ್ನ ನೋಡೋಕು ಅಂತ ಅನಿಸಿ , ಈಗ ಅವನಿಗೆ 

ಅರಮನೇಲಿ ಇರೋಕೆ ಮನಸ್ಸೇ ಆಗ್ತಾ ಇಲ್ವಂತೆ !.... ಹಹಹಹಹ ... 
ಮಾಧವದತ್ತ : (ಕೈಮುಗಿದು) ಮುಖಂಡರೆ, ನಮ್ಮಂಥ ಸಾಮಾನ್ಯರ ಮೇಲೆ ಸ್ವಲ್ಪ 

ದಯ ಇರಲಿ, ಯಾಕೆ ಹೀಗೆ ಹಾಸ್ಯ ಮಾಡ್ತೀರಿ? 
ತಾತ : ಹಾಸ್ಯವೆ ? ಹಾಸ್ಯ ಮಾಡೋ ಶಕ್ತಿ ಇವನಿಗೆಲ್ಲಿಂದ ಬರುತ್ತಪ್ಪಾ ? 
ಮಾಧವದತ್ತ : ತಾತ, ನಿಂಗೂ ಹುಚ್ಚು ಹಿಡೀತಾ ? ಒಟ್ಟಿನಲ್ಲಿ , ಇನ್ನು ನಾನು ಈ 

ಊರಲ್ಲಿರಬಾರದು.... 
ತಾತ : ಹುಚ್ಚು ಹಿಡಿದಿದೆ ಅಂತೇ ತಿಳಕೋ , ಅದಕ್ಕೇ ಇರಬಹು , ನನಗೆ ಈ 

ಕಾಗದದ ತುಂಬ ಅಕ್ಷರಗಳು ಕಣಿವೆ. ಇದು ರಾಜಂದೇ ಕಾಗದ. 
ಅಮಲನೀಗೇ ಬರೆದದ್ದು . ತಾನೇ ರಾಜವೈದ್ಯನ್ನ ಕರಕೊಂಡು ಬತ್ತೇನೆ 

ಅಂತ ಬರೆದಿದಾನೆ ರಾಜ, ನನ್ನ ಕಣ್ಣಿಗೆ ಸ್ಪಷ್ಟ ಕಾಣ್ಯಾ ಇದೆ, 
ಅಮುಲ : ಕೇಳು ತಾತ, ವಾದ್ಯಗಳು, ರಾಜನ ವಾದ್ಯಗಳೇ ಅಲ್ವಾ ?........ 

ಹೌದು, ರಾಜವಾದ್ಯಗಳು ಮೊಳಗ್ತಾ ಇವೆ. 


ಅಂಚೆಮನೆ 


ಮುಖಂಡ : ಹ ಹ ಹ ಹ ಹ ! ಫಕೀರನಿಗಿನ್ನೂ ಕೆಳ್ತಾ ಇಲ್ಲ . ಇನ್ನೊಂದು 

ಕೊಂಚ ಏರಬೇಕು ತಲೇಗೆ ಆಗ ಕೇಳಿಸುತ್ತೆ , ರಾಜವಾದ್ಯ , 
ಅಮಲ : ಮುಖಂಡರೆ, ನಿಮಗೆ ನನ್ನ ಮೇಲೆ ಸಿಟ್ಟು ಅಂತ ತಿಳ್ಕೊಂಡಿದ್ದೆ . ನೀವು 

ನನ್ನ ಪ್ರೀತಿಸೋಲ್ಲ ಅಂತ ತಿಳ್ಕೊಂಡಿದ್ದೆ . ನೀವು ನಿಜವಾಗೂ ರಾಜನ 
ಕಾಗದ ತರೀರಿ ಅಂತ ತಿಳಿದಿರಲಿಲ್ಲ. ಎಷ್ಟು ಒಳ್ಳೇರು ನೀವು! ಎಲ್ಲಿ, 

ನಿಮ್ಮ ಪಾದದೂಳಿ ಕೊಡಿ ನಂಗೆ.. 
ಮುಖಂಡ : ಈ ಹುಡುಗನಲ್ಲಿ ಶ್ರದ್ಧೆ ಭಕ್ತಿಗಳು ಇವೆ ಅಂತ ಒಪ್ಪಲೇ ಬೇಕು! ಬುದ್ದಿ 

ಇಲ್ಲೇ ಇರಬಹುದು, ಆದ್ರೆ ಮನಸ್ಸು ಮಾತ್ರ ತುಂಬ ಒಳ್ಳೇದು. 
ಅಮಲ : ತುಂಬ ಸೆಖೆ ಅಲ್ವಾ ತಾತ ?........ ಆಕಾಶದಲ್ಲಿ ಮದುವಣಗಿತ್ತಿ ನಕ್ಷತ್ರ 

ಮೂಡಿದೆಯಾ ತಾತ ? ನಂಗೆ ಏನೂ ಕಾಣಿಸೋದೇ ಇಲ್ಲ. 
ತಾತ : ಇಲ್ಲಿ ಸುತ್ತ ತೆರೆ ಕಟ್ಟಿಬಿಟ್ಟಿದಾರೆ ಮಗು, ನಿಲ್ಲು, ನಾನೇ ಎಲ್ಲ ಕಿತ್ತು 

ಹಾಕ್ಕೇನೆ........( ಹೊರಡುವನು) 
ಅವಲ : ಕಾಗದ ಎಲ್ಲಿಟ್ಟೆ ತಾತ ? 
ತಾತ : ಇಲ್ಲಿದೆ ಮಗು, ಬೇಕಾ ? 
ಅಮಲ : ಬೇಡ, ಸುಮ್ಮನೆ ಕೇಳಿದೆ........ ರಾಜನೇ ಬಾನಲ್ಲ , ಇನ್ನು ಕಾಗದ 

ಯಾಕೆ ? ರಾಜ ಬರೋತನಕ ಕಾಗದ ಬೇಕು, ಕಾಗದಕ್ಕಾಗಿ ಅಂಚೆಮನೆ 
ಬೇಕು. ಇನ್ನು ಕಾಗದಾನೂ ಬೇಡ, ಅಂಚೆನುನೇನೂ ಬೇಡ ನಂಗೆ 
ರಾಜನೇ ಬಂದುಬಿಡ್ತಾನೆ ! 

(ಹೊರಗೆ ರಾಜವಾದ್ಯಗಳ ಸದ್ದು ) 
ಮಾಧವದತ್ತ : ಯಾರು ?........ ಯಾರಿರಬಹುದು ? 
ಮುಖಂಡ : ( ಏರು ದನಿಯಲ್ಲಿ) ಯಾರೋ ಅದು ? ಯಾರದ್ದು ವಾದ್ಯ ? 

ಇಲ್ಲಿ ಯಾರಿದ್ದಾರೆ ಅಂತ ತಿಳಿದಿದ್ದೀರಿ? ಪಂಚಾನನ ಮುಖಂಡ, 
ತಿಳೀತಾ ?........ ( ವಾದ್ಯ ನಿಲ್ಲುತ್ತದೆ) ನೋಡಿದೆಯಾ, ಒಂದು ಸಲ ಗರ್ಜಿ 
ಸಿದ್ದಕ್ಕೆ ಸದ್ದೇ ಅಡಗಿಹೋಯ್ತು ! ಪಂಚಾನನ ಅನ್ನೋ ಹೆಸರು ಕೇಳಿ 
ದರೇ ಸಾಕು , ಎಲ್ಲೂ ತಲ್ಲಣಿಸಿ ಹೋಗ್ತಾರೆ !........ ಈ ಊರಲ್ಲಿ ನನ್ನ 
ಅಪ್ಪಣೆ ಇಲ್ಲೆ ವಾದ್ಯ ಬಾರಿಸೋದು ಅಂದ್ರೇನು!....... 


೩೮ 


ಅಂಚೆಮನೆ 


ಮಾಧವದತ್ತ : ಯಾರೋ ಒಳಗೇ ಬರಿದಾರೆ........ 

(ರಾಜದ೦ತರ ಪ್ರವೇಶ) - 
ರಾಜದೂತ : ರಾಜರ ಸವಾರಿ ಚಿತ್ತೈಸಲಿದೆ........ ಈ ದಿನ ರಾತ್ರಿ ಇಲ್ಲಿಗೆ ರಾಜರ 

ಸವಾರಿ ಚಿತ್ತೈಸಲಿದೆ. 
ಮುಖಂಡ : ಆ೦ , ಏನೆಂದೆ ? ರಾಜರು ? - 
ಅಮಲ : ರಾತ್ರಿ ಎಷ್ಟೊತ್ತಿಗೆ ಬಾರೆ ? 
ರಾಜದೂತ : ರಾತ್ರಿ ಎರಡನೇ ಜಾನಕ್ಕೆ ರಾಜರ ಸವಾರಿ ಚಿತ್ತೈಸಲಿದೆ. 
ಅಮಲ : ಪಹರೆಮಾವ ಢಣ್ ಢಾಣ್ ಅಂತ ಗಂಟೆ ಬಾರಿಸ್ತಾನಲ್ಲ, ಆಗ ? 
ರಾಜದೂತ : ಹೌದು, ರಾಜರು ತಮ್ಮ ಬಾಲಕ ಬಂಧುವನ್ನು ನೋಡಲಿಕ್ಕೋಸ್ಕರ 
ಈಗಾಗಲೇ ರಾಜವೈದ್ಯರನ್ನು ಕಳಿಸಿದ್ದಾರೆ......... 

( ಚಾಕರರ ಜತೆ ರಾಜವೈದ್ಯನ ಪ್ರವೇಶ) . 
ರಾಜವೈದ್ಯ : (ಪ್ರವೇಶಿಸುತ್ತ ) ಇದೇನಿದು, ನಾಲ್ಕೂ ಕಡೆ ತೆರೆ ಕಟ್ಟಿ ಮುಚ್ಚಿ ಬಿಟ್ಟ 

ದೀರಿ. ....... ( ತನ್ನ ಚಾಕರರಿಗೆ) ಇವನ್ನೆಲ್ಲ ತೆಗೆದ್ರಿಡಿ.. .... ..ಎಲ್ಲಾ .. . .. . 

( ಅಮಲನಿಗೆ) ಮಗೂ , ಈಗ ಹೇಗಿದೆಯಪ್ಪಾ ? 
ಅಮಲ : ಈಗ ಸುಖವಾಗಿದ್ದೇನೆ, ನೋವೇ ಇಲ್ಲ......... ದಣಿವೂ ಇಲ್ಲ , ಓ , ಎಲ್ಲ 

ತೆರೇನೂ ತೆಗೆದುಬಿಟ್ಟರು. ನಕ್ಷತ್ರ ಆಕಾಶ ಎಲ್ಲ ಕಾಣ್ಯಾ ಇವೆ. ಕತ್ರ 

ಲಲ್ಲಿ ಇರೋ ನಕತ್ರ ಕೂಡ ಕಾಣಿವೆ! 
ರಾಜವೈದ್ಯ : ಅರ್ಧರಾತ್ರಿಗೆ ಅರಸರು ಬಝಾರಲ್ಲ, ಆಗ ನೀನು ಅವರ ಹತ್ತಿರ ಎದ್ದು 

ಹೋಗ್ತಿಯಾ? ಆಗುತ್ತಾ ? 
ಅಮಲ : ಓ ಖಂಡಿತ ! ಈಗ ಆಕಾಶ ನಕತ್ರ ಎಲ್ಲ ಕಣ್ಣಾ ಇವೆಯಲ್ಲ, ನನಗೆ 

ತುಂಬ ಸುಖವಾಗಿದೆ. 
ರಾಜವೈದ್ಯ : ( ಮಾಧವದತ್ತನಿಗೆ) ರಾಜರ ಆಗಮನ ಆಗೋ ಹೊತ್ತಿಗೆ ಮನೆಯನ್ನ 

ಹೂ ತೋರಣಗಳಿಂದ ಶೃಂಗಾರ ಮಾಡಬೇಕು. ( ಮುಖಂಡನನ್ನು 

ತೋರಿಸಿ) ಇವನು ಇಲ್ಲಿ ಇರೋ ಅಗತ್ಯವಿಲ್ಲ. 
ಅಮಲ : ಅವರೂ ಇರಲಿ, ಆಗದಾ ? ನನಗೆ ರಾಜನ ಕಾಗದ ತಂದು ಕೊಟ್ಟೂರು, 

ನನ್ನ ಮೇಲೆ ತುಂಬ ಪ್ರೀತಿ ಅವರಿಗೆ 


ಅಂಚೆಮನೆ 


ರಾಜವೈದ್ಯ : ಸರಿ, ಮಗು, ನಿನಗೆ ಬೇಕಾದರೆ ಇರಲಿ , 
ಮಾಧವದತ್ತೆ : ಅರಸರ ಕರುಣೆ ದೊಡ್ಡದು ಮಗು, ನಿನ್ನ ಬಗ್ಗೆ ಅವರಿಗೆ ಅಷ್ಟು ಪ್ರೀತಿ. 

ಅನ್ನೋದು ನನ್ನ ಭಾಗ್ಯ , ಮಗು, ಇನ್ನೇನು ಅವರೇ ಇಲ್ಲಿ ಬಾರೆ, 

ನಿನಗೆ ಏನು ಬೇಕೋ ಅದನ್ನ ಕೇಳಿ ಅವರ ಹತ್ತಿರ, 
ಅಮಲ : ಬಿಡ್ತೀನಾ ಮಾವ, ಕೇಳೇನೆ. ಆಗ್ಗೆ ಯೋಚನೆ ಮಾಡಿಟ್ಟು ಕೊಂಡಿದ್ದೇನೆ. 
ಮಾಧವದತ್ತ : ಏನು ಕೇಳ್ಕೊತಿಯೆ ಮಗು ? 
ಅಮಲ : ನನ್ನನ್ನ ನಿನ್ನ ಅಂಚೆ ಮನುಷ್ಯನಾಗಿ ಮಾಡ್ಕೊಳ್ಳಿ ಅಂತ ಕೇಳೋ 

ತೇನೆ !........ ಮಾವ, ರಾಜರಿಗೆ ಊಟಕ್ಕೆ ಮಾಡಿಸ್ಟೇಕಲ್ಲ........ 
ಮಾಧವದತ್ತ : ಮಾಡೋಣಮಗು, ಅದು ನಮಗೊಂದು ಭಾಗ್ಯ , 
ಮುಖಂಡ : ಅಯ್ಯೋ , ನಿನಗ್ಯಾಕೆ ತೊಂದರೆ ? ರಾಜರು ನಮ್ಮಲ್ಲಿಗೆ ಬಾರೆ, ನಾನು 

ರಾಜಯೋಗ್ಯವಾಗಿ ಅವರಿಗೆ ಔತಣದ ಏರ್ಪಾಟು ಮಾಡೇನೆ. ಔತಣ 

' ಮೆಚ್ಚಿ ರಾಜರು ಭಲೇ ಅನ್ನೋಹಾಗೆ ಮಾಡಿದರಾಯ್ತಲ್ಲ. 
ರಾಜವೈದ್ಯ : ಬೇಡ. ರಾಜರು ಬೇರೆ ಎಲ್ಲಿಗೂ ಹೋಗೋದಿಲ್ಲ........( ಅಮಲ ಬಳಲಿ 

ಒರಗುವನು) ಹುಂ , ನೀವೆಲ್ಲ ಹೋಗಿ ಇನ್ನು , ಇಲ್ಲಿ ಯಾರೂ ಬೇಡ. 
ನಾನು ಇವನನ್ನ ನೋಡಿಕೋತೇನೆ. .... ...( ತಾತನಿಗೆ) ನಡೀರಿ ಮುದು 
ಕಪ್ಪ , ನೀವೇ ನಿಂತು ರಾಜರನ್ನ ಸ್ವಾಗತಿಸಿ ಕರಕೊಂಡು ಬರಬೇಕು. 
( ತಾತಯ್ಯ , ಮುಖಂಡ, ಮಾಧವದ ಎಲ್ಲರೂ ಹೋಗುವರು. 
ಅನಂತರ ಚಾಕರರ ಕಡೆ ನೋಡಿ) ನೀವು ಇಲ್ಲಿ ದೀಪ ಆರಿಸಿ ಹೋಗಿ 
ನಕ್ಷತ್ರದ ಬೆಳಕಲ್ಲದೆ ಬೇರೆ ಬೆಳಕು ಬೇಡ, ( ಚಾಕರರು ದೀಪ ಆರಿಸಿ 
ಹೋಗುವರು.) 

(ಕೆಲಹೊತ್ತಿನಲ್ಲಿ ಬೆಳದಿಂಗಳ ಬೆಳಕು ಹಬ್ಬಿಕೊಳ್ಳುತ್ತಿರುವಂತೆ , 

ಮಾವಿನವರ ಪ್ರವೇಶಿಸುತ್ತದೆ.) 
ಮಾವಿನಮರ : ಅಮುಲ ! ಅಮಲ !........ . 
ಅಮುಲ : ( ಮಲಗಿದ್ದಂತೆಯೇ ) ಯಾರು ? ನಂಗೆ ತುಂಬ ಸುಸ್ತು ಆಗಿಬಿಟ್ಟಿದೆ. 

ಏಳೋಕೇ ಆಗೋಲ್ಲ. ನೀನೇ ಇಲ್ಲಿಗೆ ಬರೀಯಾ? 
ಮಾವಿನಮರ : ಅನಲ ಅಂತೇ ಅಲ್ಲಾ ನಿನ್ನ ಹೆಸರು ?........ ನಾನು ಮಾವಿನಮರ 

ಅಮಲ, ಆ ಬೆಟ್ಟದ ಬುಡದಲ್ಲಿ ಹೊಳೆ ಹತ್ತಿರ ಇರೋದು ನಾನು 


ಅಂಚೆಮನೆ 


- ಗೊತ್ತಾ ? 
ಅಮುಲ : ಗೊತ್ತು ಗೊತ್ತು....... 
ಮಾವಿನಮರ : ನಿಂಗೆ ಮೈಯಲ್ಲಿ ಚೆನ್ನಾಗಿಲ್ಲ, ಬರೋಕೆ ಆಗೋಲ್ಲ ಅಂತ ನಾನೇ ನಿನ್ನ 

ಹತ್ತಿರ ಬಂದೆ. 
ಅಮಲ : ಓ , ಎಷ್ಟು ಒಳ್ಳೆವನು ನೀನು! ( ಹೇಗೋ ಸಾವರಿಸಿಕೊಂಡು ಎದ್ದು 

ಬರುವನು.) . 
ಮಾವಿನಮರ : ನಾನೇ ಬರಿದ್ದೆ ಅಲ್ಲಿ , ನೀ ಯಾಕೆ ಎದ್ದು ಬಂದೆ ? ೮ , ಪಾಪ, ಎಷ್ಟು 

ಸುಸ್ತಾಗಿ ಹೋಗಿದ್ದೀಯೆ, 
ಅಮಲ : ನಿನ್ನ ಮಾತು ಕೇಳಿದ ಮೇಲೆ ನನಗೆ ಮಲಗೋಕೆ ಆಗೋಲ್ಲ. 
ಮಾವಿನಮರ : ಬೆಳಿಗ್ಗೆ ಮೈನಾ ಹಕ್ಕಿಗಳು ಬಂದು ಹೇಳಿದ್ದು ಅಮಲ - ಹೀಗೇ, ಅಮಲ 

ಅಂತ, ಹುಡುಗ ಒಳ್ಳೆ ರಾಜಕುಮಾರನ ಹಾಗಿದಾನೆ, ಮೈಯಲ್ಲಿ ಚೆನ್ನಾ 

- ಗಿಲ್ಲೆ ಮಲಕ್ಕೊಂಡುಬಿಟ್ಟಿದಾನೆ ಅಂತ, ಅದಕ್ಕೇ ನೋಡೋಕೆಬಂದೆ. 
ಅಮಲ : ಮೈನಾ ಹಕ್ಕಿಗಳು ಹೇಳಿದ್ಯಾ ? 
ಮಾವಿನಮರ : ಹುಂ , ನನ್ನ ಮೈ ತುಂಬಾ ಎಷ್ಟು ಮೈನಾ ಹಕ್ಕಿಗಳಿವೆ ಗೊತ್ತಾ ? 
ಅಮಲ : ಹೌದೇನು ? 
ಮಾವಿನಮರ : ಹುಂ , ಮೈನಾ ಏನು, ನೂರಾರು ಥರ ಹಕ್ಕಿಗಳು ಇದಾವೆ. ಎಲ್ಲ ನನ್ನ 

ಮೈಮೇಲೆ ಕೂತ್ಕಂಡು ಆಡ್ತಿದ್ದಾನೆ. ( ಕಿಚಿ ಕಿಚಿ ಸದ್ದು ) ಥು , ನೋಡು 

ಏನು ಕಿಚಿ ಕಿಚಿ ಅಂತ ಸದ್ದು ಮಾಡ್ತಾನೆ, ಮಾತು ಆಡೋಕೂ 

ಬಿಡೋಲ್ಲ........ ರಾತ್ರಿ ಎಲ್ಲಾ ಹೀಗೇ ಅರಚ್ಯಾ ಇರಾನೆ. 
ಅಮಲ : ಎಷ್ಟು ಒಳ್ಳೇವುಆ ಮೈನಾ ಹಕ್ಕಿಗಳು, ನನ್ನ ಸುದ್ದಿ ಬಂದು ಹೇಳಿದನಲ್ಲ 

ನಿಂಗೆ ! 
ಮಾವಿನಮರ : ಹೀಗೇ , ಎಲ್ಲಾ ಸುದ್ದೀನೂ ತಂದು ಹೇಳ್ತಾನೆ. 
ಅಮಲ : ನಮ್ಮೆ ಬರೋಲ್ಲಪ್ಪಾ , ಈ ಹಕ್ಕಿಗಳ ಜೊತೆ ಸರೀ ಮಾತಾಡೋಕೆ. 

ಹೀಗೆ ಸುದ್ದಿ ಹೇಳೋರೇ ಇಲ್ಲ ನಮಗೆ. ಆದ್ರೆ ಈಗ, ನಮ್ಮ ರಾಜ 
ಇದಾನಲ್ಲ, ಅವನು, ಒಬ್ಬರ ಸುದ್ದಿ ಒಬ್ಬರಿಗೆಕೊಡೋಕೆ ಅಂತಲೇ 
ಅಂಚೆಮನೆ ತೆರೆದಿದ್ದಾನೆ. 


ಲಾ ಹೀಗೇ ಇಾವೆ, ವ ಥು , ನೋಡು 


ಅಂಚೆಮನೆ 


ಮಾವಿನಮರ : ಅಂಚೆಮನೇನಠಿ ? 
ಅಮಲ : ಹುಂ . ಅಲ್ಲಿ ತುಂಬಾ ಜನ ಅಂಚೆಮನುಷ್ಯರಿದ್ದಾರೆ. ಎದೆಗೆ ಚಿನ್ನದ ಬಿಲ್ಲೆ 

ಸಿಕ್ಕಿಸ್ಕೊ೦ಡು ಊರಿಂದ ಊರಿಗೆ ಮನೆಯಿಂದ ಮನೆಗೆ ಸುದ್ದಿ ಕಾಗದ 

ತಂದು ಹಂಜ ತಿದ್ದಾರೆ. 
ಮಾವಿನಮರ : ನಿಂಗೂ ಕಾಗದ ತಂದೊಡ್ತಾರಾ ? 
ಅಮಲ : ಹುಂ . ನಂಗೂ ಕೊಡ್ತಾರೆ ಮತ್ತೆ .. 
ಮಾವಿನಮರ : ಹೀಗೆ ಊರಿಂದ ಊರಿಗೆ ಮನೆಯಿಂದ ಮನೆಗೆ ಕಾಗದ ಹಂಚೋದು 

ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ? 
ಅಮಲ : ಹೌದು, ಮತ್ತೆ ನಾನು ಇನ್ನೇನು ಸ್ವಲ್ಪ ದೊಡ್ಡವನಾಗಿಬಿಟ್ರೆ ರಾಜನ 

ಅಂಚೆಮನುಷ್ಯ ಆಗಿಬಿಡ್ತೀನೆ........ ಇನ್ನೇನು ಇವತ್ತು , ಈಗ ರಾಜನೇ 
ಬಾನೆ ಇಲ್ಲಿಗೆ , ಅವನಿಗೆ ಹೇಳೇನೆ, ನನ್ನನ್ನ ದೊಡೊನಾದ ಮೇಲೆ 
ಅಂಚೆಮನುಷ್ಯನ್ನ ಮಾಡೋ ಅಂತ........ 

( ಹಿನ್ನೆಲೆಯಲ್ಲಿ ಹೇಡು, ನದಿ ಪ್ರವೇಶಿಸುತ್ತದೆ.) 
ಅಮಲ : ಓ ಯಾರದು , ಅಲ್ಲಿ ಯಾರೋ ಉದ್ದಕ್ಕೆ ಬಾ ಇದಾರಲ್ಲ ? 
ಮಾವಿನಮರ : ಅದು ಹೊಳೆ, ಗೊತ್ತಿಲ್ಲಾ ? ಯಾವಾಗೂ ನನ್ನ ಕಾಲು ಬುಡದಲ್ಲೇ 

ಹರಕೊಂಡು ಹೋಗಿರುತ್ತೆ . 
ಅಮಲ : ಹೊಳೆ? 
ಮಾವಿನಮರ : ಹುಂ . 

( ಹಾಡಿನ ಹಿನ್ನೆಲೆಗೆ ಹೊಳೆ ಪ್ರವೇಶಿಸಿ ಕ್ರಮೇಣನಿಷ್ಕರ್ಮಿಸಲು - ) 
ಅಮಲ : ಓ ಹೊಳೆ, ಹೊಳೆ, ನಿಂತ್ಕಳೋಲ್ಯಾ ? 
ಮಾವಿನಮರ : ಹೋಳೆ ನಿಲ್ಲೋದಿಲ್ಲಪಾ , ಅದು ಹರೀತಾನೇ ಇರುತ್ತೆ . ಅದಕ್ಕೆ ಮಾತ್ರ 

ಬರೋಲ್ಲ. 
ಅಮಲ : ಮಾತು ಯಾಕೆ ಅದಕ್ಕೆ ? ಹಾಡು ಬರುತ್ತಲ್ಲ ! ಓ , ಹೋಗೇ 

ಬಿಡು ...... . 
ಮಾವಿನಮರ : ಬಾ ಅಮಲ, ನಾ ನಿನ್ನನ್ನ ಮೈ ಮೇಲೆ ಕೂರಿಸ್ಕೊಂಡು ಕರಕೊಂಡು 

ಹೋಗಿಬಿಡ್ತೀನೆ, 


ಅಂಚೆಮನೆ 


ಅಮಲ : ಹೌದು, ನಿನ್ನ ಜೊತೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ........ ಆದ್ರೆ , ನಂಗೆ, 

ಈಗ ರಾಜ ಬಾನಲ್ಲ ........ ನಾ ಬರೋಹಾಗಿಲ್ಲ. ಇಲ್ಲೇ ಇದ್ದೇಕು. 
ನಡುರಾತ್ರಿಗೆ ಸರೀ ಬಂದುಬಿಡ್ತಾನೆ, ನೀ ಹೋಗು, ರಾಜ ಬಂದು 

ಹೋಗಲಿ, ನಾಳೆ ಬತ್ತೇನೆ. 
ಮಾವಿನಮರ : ಆಯ್ತಪ್ಪ, ಹೋಗೇನೆ ನಾನು . ( ಮರ ನಿಷ್ಠ ಮಿಸುವುದು.) 

(ದೀಪ ಆರುವುದು, ಮತ್ತೆ ಹಿಂದಿನಂತೆ ಆಕಾಶ ನಕ್ಷತ್ರಗಳ ವಂದ 

ಬೆಳಕು , ಸಂಧಾ ಪ್ರವೇಶಿಸುತ್ತಾಳೆ.) 
ಸುಧಾ : ಅಮಲ! ಅಮಲ ! 
ರಾಜವೈದ್ಯ : ಅವನಿಗೆ ನಿದ್ದೆ ಬಂದಿದೆಯಮ್ಮ , 
ಸುಧಾ : ನಾನು ಅವನಿಗೆ ಹೂ ತಂದಿದೇನಲ್ಲ . ಇದು ರಾತ್ರಿ ಅರಳೋ ಹೂವು. 

* ಹಗಲು ಇರೋಲ್ಲ. ಅವನಿಗಾಗಿ ಕೊಯ್ದು ತಂದೆ. 
ರಾಜವೈದ್ಯ : ಒಳ್ಳೇದು, ಇಲ್ಲಿ ಕೊಡು, ನಾನೇ ಕೊಡೇನೆ. 
ಸುಧಾ : ಅವನು ಇನ್ನು ಏಳೊದು ಯಾವಾಗ ? 
ರಾಜವೈದ್ಯ : ರಾಜರು ಬಾರೆ, ಆಗ 
ಸುಧಾ : ಹಾಗಾದ್ರೆ ಅವನು ಎದ್ದಕೂಡಲೇ , ಅವನ ಕಿವೀಲಿ ಒಂದು ಮಾತು 

ಹೇಳಿರಾ ? 
ರಾಜವೈದ್ಯ : ಏನು ಹೇಳೋಕನ್ನು ? 
ಸುಧಾ : ಸುಧಾ ಬಂದಿದ್ದು ಅಂತ ಹೇಳ್ಳಿಡಿ. 
ರಾಜವೈದ್ಯ : ಆಗಲಮ್ಮ , 
ಸುಧಾ : ಒಂದ್ಬಲ ಹತ್ತಿರ ನಿಂತು ನೋಡಿಹೋಗ್ವಾ ? 
ರಾಜವೈದ್ಯ : ಬಾಮ್ಮಾ , ಬಾ, ನೋಡು, ಹಾಯಾಗಿ ನಿದ್ದೆ ಮಾಡ್ತಿದಾನೆ. ಮುಖದಲ್ಲಿ 

ನಗು ನೋಡು, ಕನಸು ಕಾಣ್ಯಾ ಇದಾನೆ........ 
[ ತಟಕ್ಕನೆ ಕತ್ತಲಾಗಿ ಕ್ಷಣದಲ್ಲಿ ಹೊಸ ಸ್ವಪ್ನಲೋಕದ ಬೆಳಕು ಹರಡುತ್ತದೆ, 
ಗಡಿಗೆಯಿಂಟ್ಟಿಕೊಂಡ ನೀರಿನ ಹಂಡಂಗಿಯರ ಹಾಗೂ ನಕ್ಷತ್ರ ಕನೈಯರ 
ನೃತ್ಯೋತ್ಸವ, ಅವರೆಲ್ಲ ನಿಷ್ಯಮಿಸಿದಾಗ ರಂಗ ಖಾಲಿಯಾಗಿದೆ, ಅವನೂ 
ಅಲ್ಲಿಲ್ಲ. ಎಂತಲೆಯಪಂಜರ ಬೆಳೆದು ಬೆಳೆದು ತೂಗುವಂತೆ ಕಂಡು ತಟಕ್ಕನೆ 
ಕಡಿದು ಬೀಳುತ್ತದೆ. ಸ್ಕೂಟದ ಶಬ್ದ - ] 

- ಮುಕ್ತಾಯ 


ಅಕ್ಷರ ಪ್ರಕಾಶನ ಸಾಗರ 

ಕರ್ನಾಟಕ ರಾಜ್ಯ 


